


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೫೧ ಬೆಂಗಳೂರು, ಗುರುವಾರ, ಫೆಬ್ರವರಿ ೨೫, ೨೦೧೬ (ಫಾಲ್ಗುಣ ೬, ಶಕ ವರ್ಷ ೧೯೩೭) ಸಂಚಿಕೆ ೮ 
Volume 151 Bengaluru, Thursday, February 25, 2016 (Phalguna 6, Shaka Varsha 1937) Issue 8 
ಭಾಗ ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ದ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು ಹಾಗೂ ಕರ್ನಾಟಕ ಉಚ್ಛ ನ್ಯಾಯಾಲಯವು ಮಾಡಿದ ನಿಯಮಗಳು 


HEALTH AND FAMILY WELFARE SECRETARIAT 
NOTIFICATION 
No: HFW 169 IMM 2013, Bengaluru, Dated : 18.12.2015. 


Whereas the draft of the following rules further to amend the Karnataka Health and Family Welfare Services. (Drugs Control 
Department Non-teaching Staff) (Recruitment) Rules, 2013 was published as required by clause sub-section (1) of section 3 read 
with section 8 of the Karnataka State Civil Service Act, 1978 (Karnataka Act 14 of 1990) in Notification No. HFW 169 IMM 2013, 
dated : 09-09-2015 of the Karnataka Gazette dated : 08-10-2015 in Para-IVA Page No. 1406-1407 of the Karnataka Gazette 
inviting objections/ suggestions from all person likely to be affected thereby within fifteen days from the date of its publication in the 
official Gazette. 


And whereas said Gazette was made available to the public on 08-10-2015. 
And whereas no objection and suggestions have been received on behalf of the State Government. 


Now therefore, in exercise of the powers conferred by sub-section (1) of section 3 read with section 8 of the Karnataka State 
Civil Service Act, 1978 (Karnataka Act 14 of 1990) the Government of Karnataka are by makes the following rules, namely :- 


Rules 


1. Title and Commencement :- (1) These rules may be called. The Karnataka Health and Family Welfare Services (Drugs 
Control Department Non-teaching Staff) (Recruitment) (Amendment) Rules, 2015. 


2. They shall come into force the date of their publication in the Official Gazette. 


3. Amendment of schedule :- In the schedule to the Karnataka Health and Family Welfare Service, (Drugs Control 
Department Non-teaching Staff) (Recruitment) Rules, 2013 in the entries relating to the category of post of “Laboratory 
Technician (Drugs)”, at Sl. No. 17 for entries in column 6 the following shall be substituted, namely :- 


“Fifty percent by direct recruitment and fifty percent by promotion from the feeder cadre of Laboratory 
Technician/store keeper/ Examiner (Advertisement)”. 


PR. 36 By Order and in the name of the Governor of Karmataka 
5೦. 200 B. Kamalamma 
Under Secretary to Government, 
Health and Family Welfare Department, 
IMD & Co-ordination. 
(೭೨೫) 


೭೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫, ೨೦೧೬ ಭಾಗ ೪ಎ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಕಂಇ 78 ಎಲ್‌ಆರ್‌ಎ 2015, ಬೆಂಗಳೂರು, ದಿನಾಂಕ: 19-12-2015. 


ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 48ರ ಉಪ ಕಲಂ (1) ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹಿರೇಕೆರೂರು 
ತಾಲ್ಲೂಕು ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಶ್ರೀ ರವೀಂದ್ರ ಕರಬಸಪ್ಪ ಬಣಕಾರ, ಸಾ: ನೇಶ್ವಿ (ಸಾಮಾನ್ಯ) ಇವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ 
ನೇಮಿಸಿ, ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಂಇ 78 ಎಲ್‌ಆರ್‌ಎ 2015, ದಿನಾಂಕ : 30-04-2015 ರಲ್ಲಿ ಆದೇಶ ಹೊರಡಿಸಲಾಗಿತ್ತು. ಪ್ರಸ್ತುತ ಸದರಿ 
ಆದೇಶವನ್ನು ಪುನಃ ಮಾರ್ಪಡಿಸಿ, ಕ್ರಮ ಸಂಖ್ಯೆ : 02 ರಲ್ಲಿನ ಶ್ರೀ ರವೀಂದ್ರ ಕರಬಸಪ್ಪ ಬಣಕಾರ ಸಾ: ನೇಶ್ವಿ (ಸಾಮಾನ್ಯ) ಇವರ ಬದಲಿಗೆ 
ಶ್ರೀ ಮಹದೇವಗೌಡ ಬಸನಗೌಡ ಮರಿಗೌಡರ, ಸಾ: ಕುಡುಪಲಿ (ಸಾಮಾನ್ಯ) ಇವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಿದೆ. 


೧೧-38 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
50-15 ಬಾಲರಾಜ ದೇವರಖದ್ರಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ. (ಭೂ ಸುಧಾರಣೆ). 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಕಂಇ 325 ಎಲ್‌ಆರ್‌ಎ 2015, ಬೆಂಗಳೂರು, ದಿನಾಂಕ: 15-12-2015. 


ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 48ರ ಉಪ ಕಲಂ (1) ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಉಡುಪಿ 
ಜಿಲ್ಲೆ, ಕುಂದಾಪುರ ತಾಲ್ಲೂಕು ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಹೊರಡಿಸಲಾದ ಸರ್ಕಾರ ಅಧಿಸೂಚನೆ ಸಂಖ್ಯೆ : ಕ೦ಇ 09 ಎಲ್‌ಆರ್‌ಎ 2014, 
ದಿನಾಂಕ : 20-06-2014ರಲ್ಲಿಯ ಕ್ರಮ ಸಂಖ್ಯೆ : 04 ರಲ್ಲಿರುವ ಶ್ರೀ ನರಸಿಂಹ ಹಳಗೇರಿ ಬಿನ್‌ ಮಾಚ, ಹಳಗೇರಿ ಗ್ರಾಮ, ಖಂಬದಕೋಣೆ ಅಂಚೆ, 
ಕುಂದಾಪುರ ತಾಲ್ಲೂಕು, ಇವರ ಸದಸ್ಯತ್ವವನ್ನು ರದ್ದುಗೊಳಿಸಿ, ಇವರ ಬದಲಿಗೆ ಶ್ರೀ ಲಕ್ಷ್ಮಣ ಎಸ್‌. ಬಿನ್‌ ನಾಗ (ಪರಿಶಿಷ್ಟ ಜಾತಿ ವರ್ಗ) ಸಣ್ಣಹಿತ್ತು, ಯಡ್ತರೆ 
ಗ್ರಾಮ, ಬೈಂದೂರು ಉಡುಪಿ ಜಿಲ್ಲೆ, ಇವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ 
ನಿರ್ದೇಶನ ಮಾಡಿ ಆದೇಶಿಸಿದೆ. 


೧೧-39 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
50-15 ಬಾಲರಾಜ ದೇವರಖದ್ರಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ. (ಭೂ ಸುಧಾರಣೆ). 


HOME SECRETARIAT 
NOTIFICATION 
No: HD 445 SST 2015, Bengaluru Dated : 28-12-2015. 


In exercise of the powers conferred by sub-clause (d) of clause (8) of Section 2 the Official Secrets Act, 1923, (Central Act XIX 
of 1923) read with Notification No. 21/20/62 Poll (1), dated : 4" May, 1963 of the Government of India, Ministry of Home Affairs, New 
Delhi, the Government of Karnataka hereby declares that the place specified in column (2) of the Schedule below with the area, 
boundaries and survey nos. specified in columns (5), (6) and (4) of the respective villages specified in column (3) shall be prohibited 
place for the purpose of the said Act. 



































Sl. No. Name of the Place Total Area and S. No.’s Boundaries 
(1) (2) (3) (4) (5) (6) 
1; Power Grid | Village Sy. No. Extent (Acres-Guntas) | North : Private land 
1 (4. ಸ Billakempanahalli 23/2 1-05 South : KPCL 
td. ovt. 0 . 
3 Village East : Private land 
India Enterprise), 24 4-21 ಸ a 
400/220KV GIs 65 0-03 West ಕ KPCL and 
Sub-Station, ೫ ಡ್‌ Byramangala Road 
Billakempanahalli - 
Village, Bidadi 67 4-25 
Hobli, Ramanagara 68 0-20 
Distrist 
25/1 0-03 











25/2 0-04 

















ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫, ೨೦೧೬ ಡಿ 







































































Sl. No. Name of the Place Total Area and S. No.’s Boundaries 
(1) (2) (3) (4) (5) (6) 
25/6 0-15 % 
25/41 0-03 
25/42 0-0.14 
25/43 0-09 
25/44 0-04 
25/45 0-01 
27/18 0-02 4 
27/19 0-01 
27121 0-16 % 
27/22 0-1 3% 
27/25 0-04 % 
65 0-08 
Total 15-16 % 
P.R 41 By Order and in the Name of the Governor of Karnataka, 
50-50 K. PADMINIDEVI 


Under Secretary to Government 
Home Department. (Law & Order) 


ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ಸಂಖ್ಯೆ: ಆನಾಸ 200 ಇಭತ 2015, ಬೆಂಗಳೂರು, ದಿನಾಂಕ: 29.12.2015 
ಭಾರತ ಸರ್ಕಾರದ ಮಾಹಿತಿ ಹಕ್ಕು ಅಧಿನಿಯಮ 2005, 
ಅಧ್ಯಾಯ 4(1) (ಬಿ) 
ಕೈಪಿಡಿ 2014-15 
ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. 
4(1)(ಬಿ) 
(ಅ) ರಚನೆ ಕಾರ್ಯಗಳು ಮತ್ತು ಕರ್ತವ್ಯಗಳ ವಿವರಗಳು: 


ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯು ಕರ್ನಾಟಕ ಸರ್ಕಾರ ಸಚಿವಾಲಯದ ಇಲಾಖೆಯಾಗಿದ್ದು, ಇದು 
ವಿಕಾಸಸೌಧದ ನೆಲಮಹಡಿಯಲ್ಲಿ ಕೊಠಡಿಗಳ ಸಂಖ್ಯೆ:29,30,34 ಮತ್ತು 19ರಲ್ಲಿ ನೆಲೆಗೊಂಡಿದೆ. ಸಾರ್ವಜನಿಕರು ಈ ಇಲಾಖೆಯ ಅಧಿಕಾರಿಗಳನ್ನು 
ಯಾವುದೇ ಕೆಲಸದ ದಿನದಂದು ಮಧ್ಯಾಹ್ನ 3.30 ಘಂಟೆಯಿಂದ 5.30 ಘಂಟೆಯವರೆಗೆ ನೇರವಾಗಿ ಸಂಪರ್ಕಿಸಬಹುದು. 


ಇಲಾಖೆಯ ಸಂಸ್ಥಾಪಟವನ್ನು (Organisation han) ಈ ಕೆಳಗಿನಂತಿದೆ: 
ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ 


ಕ 


ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ರಾಜ್ಯ ಸಚಿವರು 


¥ 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು 


ಕ 


ಹಿರಿಯ ಪತ್ರಾಂಕಿತ ಆಪ್ತ ಕಾರ್ಯದರ್ಶಿ, ಗ್ರೇಡ್‌ -2, ಭಾಷಾ೦ತರಕಾರರು(ಹಿರಿಯ ಸಹಾಯಕರು) 
ಶೀಘ್ರಲಿಪಿಗಾರರು -ಕಿರಿಯ ಸಹಾಯಕರು - ಗ್ರೂಪ್‌ -ಡಿ - ವಾಹನ ಚಾಲಕರು 


ಸರ್ಕಾರದ ಉಪ ಕಾರ್ಯದರ್ಶಿ 


ಆಪ್ತ ಸಹಾಯಕರು - ಕಿರಿಯ ಸಹಾಯಕರು - ಗ್ರೂಪ್‌ -ಡಿ 





೭೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫, ೨೦೧೬ ಭಾಗ ೪ಎ 





ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಹಾರ -2) 


¥ 


ಶೀಘಲಿಪಿಗಾರರು 


ಶಾಖಾಧಿಕಾರಿ (ಆಹಾರ -2) 
ಹಿರಿಯ ಸಹಾಯಕರು - ಸಹಾಯಕರು 
ಕಿರಿಯ ಸಹಾಯಕರು - ಬೆರಳಚ್ಚುಗಾರರು - ಗ್ರೂಪ್‌ -ಡಿ 


ಶಾಖಾಧಿಕಾರಿ (ಆಹಾರ -1) 


ಸಹಾಯಕರು - ಕಿರಿಯ ಸಹಾಯಕರು - ಬೆರಳಚ್ಚುಗಾರರು - ಗ್ರೂಪ್‌ -ಡಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸಮನ್ವಯ) 
ಹಿರಿಯ ಸಹಾಯಕರು - ಶೀಘ್ರಲಿಪಿಗಾರರು - ಕಿರಿಯ ಸಹಾಯಕರು - ಬೆರಳಚ್ಚುಗಾರರು - ಗ್ರೂಪ್‌ -ಡಿ 


ಶಾಖಾಧಿಕಾರಿ (ಆಹಾರ -3) 


ಹಿರಿಯ ಸಹಾಯಕರು - ಕಿರಿಯ ಸಹಾಯಕರು - ಬೆರಳಚ್ಚುಗಾರರು 
ಶಾಖಾಧಿಕಾರಿ (ಸ್ಪೀಕೃತಿ ಮತ್ತು ರವಾನೆ ಶಾಖೆ) 
ಸಹಾಯಕರು - ಕಿರಿಯ ಸಹಾಯಕರು - ಬೆರಳಚ್ಚುಗಾರರು - ಗ್ರೂಪ್‌ ಇಡಿ 


(ಆ) ಅಧಿಕಾರಿಗಳ ಮತ್ತು ನೌಕರರ ಅಧಿಕಾರ ಮತ್ತು ಕರ್ತವ್ಯಗಳು: 

ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ (ಸಚಿವಾಲಯದ) 
ವಿವಿಧ ಹಂತದ ಅಧಿಕಾರಿಗಳು, ಅವರ ಜವಾಬ್ದಾರಿಗಳು ಈ ಕೆಳಗಿನಂತಿವೆ: 
| ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು 


ಇವರು ಇಲಾಖೆಯ ಅಧಿಕೃತ ಮುಖ್ಯಸ್ಥರು, ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ, ಕಾನೂನು 
ಮಾಪನಶಾಸ್ತ್ರ ಇಲಾಖೆ, ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ಹಾಗೂ ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ 
ಆಯೋಗಕ್ಕೆ ಸಂಬಂಧಿಸಿದಂತೆ ವ್ಯವಹಾರ ನಿಯಮಗಳಿಗೆ ಒಳಪಟ್ಟು ಮತ್ತು ಇಲಾಖೆಯ ಸಚಿವರ ಸಾಮಾನ್ಯ ಅಥವಾ ವಿಶೇಷ ನಿರ್ದೇಶನಗಳನ್ವಯ ಎಲ್ಲಾ 
ವ್ಯವಹಾರಗಳ ಮೇಲ್ವಿಚಾರಣೆಯನ್ನು ನಿರ್ವಹಿಸುತ್ತಾರೆ. ಅಲ್ಲದೆ ತನ್ನ ಅಧೀನದಲ್ಲಿನ ಅಧಿಕಾರಿ/ಸಿಬ್ಬಂದಿಯು ಅವರಿಗೆ ವಹಿಸಿದ ಕೆಲಸವನ್ನು ಸಮರ್ಥವಾಗಿ 
ಮತ್ತು ತ್ವರಿತವಾಗಿ ನಿರ್ವಹಿಸುವುದರ ಮೇಲ್ವಿಚಾರಣೆ ಸಹ ನೋಡುತ್ತಾರೆ. 


॥ ಸರ್ಕಾರದ ಉಪ ಕಾರ್ಯದರ್ಶಿ 


ಇವರು ಇಲಾಖೆಗೆ ಸಂಬಂಧಿಸಿದ ಎಲ್ಲಾ ಪ್ರಕರಣಗಳ ವಿಲೇವಾರಿ ಹಾಗೂ ಪ್ರಮುಖ ವಿಷಯಗಳ ಮೇಲಿನ ಕ್ರಮದ ಬಗ್ಗೆ ಪ್ರಧಾನ 
ಕಾರ್ಯದರ್ಶಿಗಳಿಗೆ ಪ್ರಸ್ತಾವನೆಗಳನ್ನು ಮಂಡಿಸುವುದು ಹಾಗೂ ಇಲಾಖೆಯಲ್ಲಿ ಸಂಘಟನೆ ಮತ್ತು ವಿಧಾನಗಳ ಅಧಿಕಾರಿಯಾಗಿ ಕಾರ್ಯ ನಿರ್ವಹಿಸುತ್ತಾರೆ. 


॥ ಸರ್ಕಾರದ ಅಧೀನ ಕಾರ್ಯದರ್ಶಿ(ಆಹಾರ-2) 

ಇವರು ಆಹಾರ-2 ಶಾಖೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ವಿಷಯಗಳನ್ನು ನಿರ್ವಹಿಸುತ್ತಾರೆ: 

ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಆಹಾರ ಧಾನ್ಯಗಳ ಸಂಗ್ರಹಣೆ ಮತ್ತು ವಿಲೇವಾರಿ ವಿಷಯ. 
ಸಗಟು ಸಾಗಾಣಿಕೆಗೆ ಸಂಬಂಧಿಸಿದ ಟೆಂಡರ್‌ ವಿಷಯಗಳು. 

ಆಹಾರಧಾನ್ಯಗಳ ದರ ಪಟ್ಟಿ (ಅಕ್ಕಿ, ರಾಗಿ ಮತ್ತು ಜೋಳಗಳ ದರಪಟ್ಟಿ). 

ರಾಷ್ಟೀಯ ಆಹಾರ ಭದ್ರತಾ ಕಾಯಿದೆಯಡಿಯ ವಿಷಯ. 


VV VV VY 


ಅನ್ನಭಾಗ್ಯ ಯೋಜನೆಗೆ ಖರೀದಿಸುವ ಎಲ್ಲಾ ಆಹಾರ ಧಾನ್ಯಗಳ ದರಪಟ್ಟಿ ನಿಗಧಿಪಡಿಸುವಿಕೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫, ೨೦೧೬ ೭೨೯ 





VV VY ೫ VY 


VV 3೫ VV 3 


» 


ಸಾರ್ವಜನಿಕ ವಿತರಣಾ ಪದ್ಧತಿಯಡಿ ಕೇಂದ್ರ ಸರ್ಕಾರದಿ೦ದ ಬಿಡುಗಡೆಯಾಗುವ ಆಹಾರ ಧಾನ್ಯ(ಅಕ್ಕಿ ಮತ್ತು ಗೋಧಿ) ವಿತರಣೆಯ ಕುರಿತು. 
ಸಾರ್ವಜನಿಕ ವಿತರಣಾ ಪದ್ಧತಿ ಅಡಿಯಲ್ಲಿ ಬರುವ ದೂರುಗಳು. 

ವಿಧಾನ ಸಭೆ ಮತ್ತು ವಿಧಾನ ಪರಿಷತ್ತು ಅಧಿವೇಶನದಲ್ಲಿ ಬರುವ ನಿರ್ವಹಣೆ ಪಶ್ನೆಗಳಿಗೆ ಉತ್ತರ ನೀಡುವ ಬಗ್ಗೆ. 

ಲೋಕಸಭಾ ಹಾಗೂ ರಾಜ್ಯಸಭಾ ಪ್ರಶ್ನೆಗಳಿಗೆ ಉತ್ತರ ನೀಡುವ ಬಗ್ಗೆ. 

ಕೇಂದ್ರ ಸರ್ಕಾರದಿಂದ ಬರುವ ನಿಯತ ಕಾಲಿಕ ವರದಿಗಳು/ ಸಕಾಲ ಯೋಜನೆಯ 2011ರ ಕಾಯ್ದೆಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳು. 


Stock statement of food grains A/c No.l, Il, Ill & IV / credit for procurement of food grains-Kharif, Credit for procurement of 
food grains-Rabi. 

ಹೊಸ ನ್ಯಾಯಬೆಲೆ ಅಂಗಡಿಗಳಿಗೆ ಪ್ರಾಧೀಕರಣ ನೀಡುವ, ನ್ಯಾಯಬೆಲೆ ಅಂಗಡಿಗಳ ಅಕ್ರಮ ಅವ್ಯವಹಾರಗಳ ಬಗ್ಗೆ ದೂರು. 

ಕಲ್ಯಾಣ ಸಂಸ್ಥೆಗಳ ಯೋಜನೆಯಡಿ ಬಿ.ಪಿ.ಎಲ್‌. ದರದಲ್ಲಿ ಆಹಾರಧಾನ್ಯವನ್ನು ಹಂಚಿಕೆ ನೀಡುವ ಬಗ್ಗೆ. 

ನ್ಯಾಯಬೆಲೆ ಅಂಗಡಿ/ಸಂಗ್ರಹಣಾ ಕೇಂದ್ರ/ ಆಹಾರ ಸಗಟು ಮಳಿಗೆಗಳ ತಪಾಸಣೆ. 

ಸೀಮೆ ಎಣ್ಣೆಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳು (ಕಾಸ್ಟ್‌ ಶೀಟ್‌ ರಿವಿಷನ್‌ ಆಫ್‌ ರೇಟ್‌/ ರಿಟ್‌ ಅರ್ಜಿಗಳು) 

ಅಗತ್ಯ ವಸ್ತುಗಳ ಕಾಯಿದೆ, 1955 ಮತ್ತು 1992ರ ಅಡಿಯಲ್ಲಿ ದಾಖಲಾಗುವ ಮೇಲ್ಮನವಿ/ರಿವಿಜನ್‌ ಪ್ರಕರಣಗಳ ಕಡತ ನಿರ್ವಹಣೆ (ಇಸಿಎ) 
ಸಕ್ಕರೆ ವಿಷಯಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯಗಳು (ಸಕ್ಕರೆ ಖರೀದಿ, ದರಪಟ್ಟಿ ನಿಗಧಿಪಡಿಸುವುದು, ಕೇಂದ್ರ ಸರ್ಕಾರದ ಸಹಾಯಧನ 
ವಿಷಯ) 

ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಗೆ ಸಂಬಂಧಿಸಿದಂತೆ ಗ್ರೂಪ್‌ - ಎ ಮತ್ತು ಗ್ರೂಪ್‌-ಬಿ ವೃಂದದ 
ಅಧಿಕಾರಿಗಳ ಸೇವಾ ವಿಷಯಗಳು, ಉಪ ನಿರ್ದೇಶಕರುಗಳ ಆಸ್ತಿ ಮತ್ತು ದಾಯಿತ್ವಗಳ ವಿವಿರಗಳ ಬಗ್ಗೆ ಪರಿಶೀಲಿಸಿ ಟಿಪ್ಪಣಿ 
ಮಾಡಿಕೊಳ್ಳುವುದು, ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿ ಹಾಗೂ ಮಾನ್ಯ ಉಚ್ಚ 
ನ್ಯಾಯಾಲಯದಲ್ಲಿನ ಪ್ರಕರಣಗಳ ಬಗ್ಗೆ ವ್ಯವಹರಿಸುವುದು. ಗ್ರೂಪ್‌ -ಸಿ/ಡಿ ವೃಂದದ ನೌಕರರುಗಳ ಸೇವಾ ವಿಷಯಗಳು ಹಾಗೂ 
ಇನ್ನಿತರೆ ವಿಷಯಗಳಿಗೆ ಸಂಬಂಧಿಸಿದಂತೆ ಆಯುಕ್ತರಿಂದ ಸ್ವೀಕೃತವಾಗುವ ಪ್ರಸ್ತಾವನೆಗಳನ್ನು ಪರಿಶೀಲಿಸಿ ನಿಯಮಾನುಸಾರ 
ಕ್ರಮ ವಹಿಸುವುದು. 

ಕಾನೂನು ಮಾಪನಶಾಸ್ತ್ರ ಇಲಾಖೆಗೆ ಸಂಬಂಧಿಸಿದಂತೆ ಗ್ರೂಪ್‌ -ಎ ಮತ್ತು ಗ್ರೂಪ್‌-ಬಿ ವೃಂದದ ಅಧಿಕಾರಿಗಳ ಸೇವಾ ವಿಷಯಗಳು, ಉಪ 
ನಿಯಂತ್ರಕರುಗಳ ಆಸ್ತಿ ಮತ್ತು ದಾಯಿತ್ವಗಳ ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿ ಹಾಗೂ ಮಾನ್ಯ 
ಉಚ್ಚ ನ್ಯಾಯಾಲಯದಲ್ಲಿನ ಪ್ರಕರಣಗಳ ಬಗ್ಗೆ ವ್ಯವಹರಿಸುವುದು. ಗ್ರೂಪ್‌ - ಸಿ ಮತ್ತು ಗ್ರೂಪ್‌-ಡಿ ವೃಂದದ ನೌಕರುಗಳ ಸೇವಾ 
ವಿಷಯಗಳು ಹಾಗೂ ಇನ್ನಿತರೆ ವಿಷಯಗಳಿಗೆ ಸಂಬಂಧಿಸಿದಂಥೆ ನಿಯಂತ್ರಕರು, ಕಾಮಾಶಾ ಇಲಾಖೆ, ಇವರಿಂದ ಸ್ವೀಕೃತವಾಗುವ 
ಪ್ರಸ್ತಾವನೆಗಳನ್ನು ಪರಿಶೀಲಿಸಿ ನಿಯಮಾನುಸಾರ ಕ್ರಮ ವಹಿಸುವುದು. 

ತುರ್ತು ಸಂದರ್ಭದಲ್ಲಿ ಮೇಲಾಧಿಕಾರಿಗಳು ಸೂಚಿಸುವ ಯಾವುದೇ ವಿಷಯಗಳ ನಿರ್ವಹಣೆ. 


I ಶಾಖಾಧಿಕಾರಿ-1 (ಆಹಾರ -1) 


> 
> 


» 


ಅಗತ್ಯ ವಸ್ತುಗಳ ಕಾಯಿದೆ, 1955 ಮತ್ತು 1992ರ ಅಡಿಯಲ್ಲಿ ದಾಖಲಾಗುವ ಮೇಲ್ಲನವಿ/ರಿವಿಜನ್‌ ಪ್ರಕರಣಗಳ ಕಡತ ನಿರ್ವಹಣೆ (ಇಸಿಎ) 
ಸಕ್ಕರೆ ವಿಷಯಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯಗಳು (ಸಕ್ಕರೆ ಖರೀದಿ, ದರಪಟ್ಟಿ ನಿಗಧಿಪಡಿಸುವುದು, ಕೇಂದ್ರ ಸರ್ಕಾರದ ಸಹಾಯಧನ 
ವಿಷಯ) 

ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಗೆ ಸಂಬಂಧಿಸಿದಂತೆ ಗ್ರೂಪ್‌ - ಎ ಮತ್ತು ಗ್ರೂಪ್‌-ಬಿ ವೃಂದದ 
ಅಧಿಕಾರಿಗಳ ಸೇವಾ ವಿಷಯಗಳು, ಉಪ ನಿರ್ದೇಶಕರುಗಳ ಆಸ್ತಿ ಮತ್ತು ದಾಯಿತ್ವಗಳ ವಿವರಗಳ ಬಗ್ಗೆ ಪರಿಶೀಲಿಸಿ ಟಿಪ್ಪಣಿ 
ಮಾಡಿಕೊಳ್ಳುವುದು, ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿ ಹಾಗೂ ಮಾನ್ಯ ಉಚ್ಚ 
ನ್ಯಾಯಾಲಯದಲ್ಲಿನ ಪ್ರಕರಣಗಳ ಬಗ್ಗೆ ವ್ಯವಹರಿಸುವುದು. ಗ್ರೂಪ್‌ -ಸಿ/ಡಿ ವೃಂದದ ನೌಕರರುಗಳ ಸೇವಾ ವಿಷಯಗಳು ಹಾಗೂ 
ಇನ್ನಿತರೆ ವಿಷಯಗಳಿಗೆ ಸಂಬಂಧಿಸಿದಂತೆ ಆಯುಕ್ತರಿಂದ ಸ್ವೀಕೃತವಾಗುವ ಪ್ರಸ್ತಾವನೆಗಳನ್ನು ಪರಿಶೀಲಿಸಿ ನಿಯಮಾನುಸಾರ ಕ್ರಮ 
ವಹಿಸುವುದು. 

ಕಾನೂನು ಮಾಪನಶಾಸ್ತ್ರ ಇಲಾಖೆಗೆ ಸಂಬಂಧಿಸಿದಂತೆ ಗ್ರೂಪ್‌ -ಎ ಮತ್ತು ಗ್ರೂಪ್‌-ಬಿ ವೃಂದದ ಅಧಿಕಾರಿಗಳ ಸೇವಾ ವಿಷಯಗಳು, ಉಪ 
ನಿಯಂತ್ರಕರುಗಳ ಆಸ್ತಿ ಮತ್ತು ದಾಯಿತ್ವಗಳ ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿ ಹಾಗೂ ಮಾನ್ಯ 
ಉಚ್ಚ ನ್ಯಾಯಾಲಯದಲ್ಲಿನ ಪ್ರಕರಣಗಳ ಬಗ್ಗೆ ವ್ಯವಹರಿಸುವುದು. ಗ್ರೂಪ್‌ - ಸಿ ಮತ್ತು ಗ್ರೂಪ್‌-ಡಿ ವೃಂದದ ನೌಕರುಗಳ ಸೇವಾ 
ವಿಷಯಗಳು ಹಾಗೂ ಇನ್ನಿತರೆ ವಿಷಯಗಳಿಗೆ ಸಂಬಂಧಿಸಿದಂತೆ ನಿಯಂತ್ರಕರು, ಕಾಮಾಶಾ ಇಲಾಖೆ, ಇವರಿಂದ ಸ್ವೀಕೃತವಾಗುವ 
ಪ್ರಸ್ತಾವನೆಗಳನ್ನು ಪರಿಶೀಲಿಸಿ ನಿಯಮಾನುಸಾರ ಕ್ರಮ ವಹಿಸುವುದು. 


ತುರ್ತು ಸಂದರ್ಭದಲ್ಲಿ ಮೇಲಾಧಿಕಾರಿಗಳು ಸೂಚಿಸಿದಂತೆ ಯಾವುದೇ ವಿಷಯಗಳು. 


IV. ಸರ್ಕಾರದ ಅಧೀನ ಕಾರ್ಯದರ್ಶಿ (ಸಮನ್ವಯ) 
ಇವರ ವ್ಯಾಪ್ತಿಗೆ ಸಮನ್ವಯ ಹಾಗೂ ಪತ್ರ ಸ್ವೀಕೃತಿ ಮತ್ತು ರವಾನೆ ಶಾಖೆ ಒಳಪಡುತ್ತದೆ. ಸದರ ಶಾಖೆಗಳಲ್ಲಿ ನಿರ್ವಹಿಸುವ ವಿಷಯಗಳು ಈ 


ಕೆಳಗಿನಂತಿವೆ. 


ಯ 


೭೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫, ೨೦೧೬ ಭಾಗ ೪ಎ 





೫. 3೫ VY VY 


೫ VY VY 


» 


ಸೇವಾ ವಿಷಯ ಹೊರತುಪಡಿಸಿ ಇಲಾಖಾ ಮುಖ್ಯಸ್ಥರಿಂದ ಸ್ವೀಕರಿಸುವ ಎಲ್ಲಾ ರೀತಿಯ ಸಮನ್ವಯ ವಿಷಯಗಳ ನಿರ್ವಹಣೆ. 
ಮಹಾಲೇಖಪಾಲರ ಆಡಿಟ್‌ ಪ್ಯಾರಗಳಿಗೆ ಸಂಬಂಧಿಸಿದ ವಿಷಯಗಳು. 
ಗ್ರಾಹಕರ ಚಟುವಟಿಕೆಗಳನ್ನು ನಡೆಸುವ ಸಂಬಂಧ ಸ್ವೀಕರಿಸುವ ಪ್ರಸ್ತಾವನೆಗಳ ಮೇಲೆ ಕ್ರಮ ವಹಿಸುವುದು. 


ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ, ಕಾನೂನು ಮಾಪನಶಾಸ್ತ್ರ ಇಲಾಖೆ, ಕರ್ನಾಟಕ ಆಹಾರ ನಾಗರಿಕ 
ಸರಬರಾಜು ನಿಗಮ ನಿಯಮಿತ ಮತ್ತು ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗಕ್ಕೆ ಸಂಬಂಧಿಸಿದಂತೆ 
ಯೋಜನೆ/ಯೋಜನೇತರ ಅಡಿಯಲ್ಲಿ ಆಯವ್ಯಯ ಬಿಡುಗಡೆಗೆ ಸಂಬಂಧಿಸಿದ ವಿಷಯಗಳು. 


ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಸಂಪೂರ್ಣ ಗಣಕೀಕರಣದ ಬಗ್ಗೆ. 

ಕಾನೂನು ಮಾಪನಶಾಸ್ತ್ರ ಇಲಾಖೆಗೆ ಸಂಬಂಧಿಸಿದಂತೆ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗುವ ರಿಟ್‌ ಪ್ರಕರಣಗಳ ನಿರ್ವಹಣೆ. 
ಸ್ವೀಕೃತಿ ಮತ್ತು ರವಾನೆ ಶಾಖೆಯ ದೈನಂದಿನ ಕಾರ್ಯನಿರ್ವಹಣೆಯ ಮೇಲುಸ್ತುವಾರಿ. 

ತುರ್ತು ಸ೦ದರ್ಭದಲ್ಲಿ ಮೇಲಾಧಿಕಾರಿಗಳು ಸೂಚಿಸುವ ಯಾವುದೇ ವಿಷಯಗಳ ನಿರ್ವಹಣೆ. 


V. ಶಾಖಾಧಿಕಾರಿ -3 (ಆಹಾರ -3) 
ಇವರು ಈ ಕೆಳಕಂಡ ವಿಷಯಗಳನ್ನು ನಿರ್ವಹಿಸುವರು: 


> 


> 
> 
> 


ಆಹಾರ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ಬಗೆಗಿನ ವಿಷಯಗಳು. 


ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತಕ್ಕೆ ಸಂಬಂಧಿಸಿದಂತೆ ಸೇವಾ ಹಾಗೂ ಇನ್ನಿತರೆ ವಿಷಯಗಳು 
(Arbitration cases, Nomination of Board of Directors and Service matters of KFCSC) 


Writ Petitions. 
ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗಕ್ಕೆ ಸಂಬಂಧಿಸಿದ ಸೇವಾ ವಿಷಯಗಳು. 


ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಮತ್ತು ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆಗಳ ಅಧ್ಯಕ್ಷರು ಹಾಗೂ 
ಸದಸ್ಯರ ನೇಮಕಾತಿ ವಿಷಯ. 


ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಮತ್ತು ಜಿಲ್ಲಾ ವೇದಿಕೆಗಳಿಗೆ ಸಂಬಂಧಿಸಿದಂತೆ ಮಾನ್ಯ ಕರ್ನಾಟಕ ಉಚ್ಚ 
ನ್ಯಾಯಾಲಯದ ರಿಟ್‌ ಅರ್ಜಿಗಳ ವಿಲೇವಾರಿ ಬಗ್ಗೆ. 


ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಮತ್ತು ಜಿಲ್ಲಾ ವೇದಿಕೆಗಳಿಗೆ ಸಂಬಂಧಿಸಿದಂತೆ ಸಾರ್ವಜನಿಕರಿಂದ ಸ್ವೀಕರಿಸಿದ 
ದೂರುಗಳ ವಿಲೇವಾರಿ. 


ವಿ.ಸಭೆ/ಪರಿಷತ್ತು ಅಧಿವೇಶನ ಸಮಯದಲ್ಲಿ ಮೇಲ್ಕಂಡ ವಿಷಯಗಳ ಮೇಲೆ ಬರುವ ಪ್ರಶ್ನೆಗಳ ನಿರ್ವಹಣೆ. 
ಕೇಂದ್ರ ಸರ್ಕಾರದ ಗ್ರಾಹಕರ ಹಕ್ಕುಗಳ ಸಂರಕ್ಷಣೆ ಬಗೆ ಬರುವ ಸೂಚನೆಗಳಿಗೆ ಕ್ರಮ ವಹಿಸುವುದು. 
ತುರ್ತು ಸಂದರ್ಭದಲ್ಲಿ ಮೇಲಾಧಿಕಾರಿಗಳು ಸೂಚಿಸುವ ಯಾವುದೇ ವಿಷಯಗಳ ನಿರ್ವಹಣೆ. 


Vi. ಶಾಖಾಧಿಕಾರಿ, ಸ್ವೀಕೃತಿ ಮತ್ತು ರವಾನೆ ಶಾಖೆ: 
ಇವರು ಈ ಕೆಳಕಂಡ ವಿಷಯಗಳನ್ನು ನಿರ್ವಹಿಸುತ್ತಾರೆ: 


ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಗೆ ಸಂಬಂಧಿಸಿದಂತೆ ಹೊರಗಿನಿಂದ ಟಪಾಲುಗಳನ್ನು ಸ್ಪೀಕರಿಸಿ, 
ಗಣಕ ಯಂತ್ರದಲ್ಲಿ ನಮೂದಿಸಿ ಅವುಗಳನ್ನು ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆಗೆ ಕಳುಹಿಸುವುದು ಮತ್ತೆ ಅವರಿಂದ ಬರುವ 
ಸ್ವೀಕೃತಿಗಳನ್ನು ಎಲ್ಲಾ ಶಾಖೆಗಳಿಗೆ ವರ್ಗೀಕರಿಸಿ ಹಂಚುವುದು ಹಾಗೂ ಶಾಖೆಗಳಿಂದ ಸ್ವೀಕರಿಸಿದ ಪತ್ರಗಳನ್ನು ಹೊರಗಿನ ವಿವಿಧ 
ಇಲಾಖೆಗಳಿಗೆ ರವಾನಿಸುವುದು. 


ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಗೆ ಸಂಬಂಧಿಸಿದಂತೆ ನಡೆಯುವ ಎಂಎಂಆರ್‌, ಕಡತ ವಿಲೇವಾರಿ, 
ಕಂಪೆಂಡಿಯಂನ ನಿರ್ವಹಣೆ ಹಾಗೂ ವಾರ್ಷಿಕ ವರದಿ ಮತ್ತು ಕಾರ್ಯ ನಿರ್ವಹಣಾ ವರದಿಗಳನ್ನು ತಯಾರಿಸುವುದು. 

ಇಲಾಖೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಅಧಿಕಾರಿ/ನೌಕರರ ಆ೦ತರಿಕ ಸೇವಾ ವಿಷಯಗಳು. 

ಮುದ್ರಣ ಮತ್ತು ಲೇಖನ ಸಾಮಗ್ರಿಗಳ ಇಲಾಖೆಯಿಂದ ಲೇಖನ ಸಾಮಗ್ರಿಗಳನ್ನು ಪಡೆದು ಇಲಾಖೆಯ ಎಲ್ಲಾ ಶಾಖೆಗಳಿಗೆ ವಿತರಿಸುವುದು. 
ಸಿಆಸು ಇಲಾಖೆ ನೀಡುವ ಅನುದಾನದಿಂದ ಲೇಖನ ಸಾಮಗ್ರಿಗಳನ್ನು ಹಾಗೂ ಪೀಠೋಪಕರಣಗಳನ್ನು ಏಜೆನ್ಸಿ ಮೂಲಕ ಖರೀದಿಸಿ 
ಇಲಾಖೆಯ ಎಲ್ಲಾ ಶಾಖೆಗಳಿಗೆ ಹಂಚುವುದು. 

ಮಾಹಿತಿ ಹಕ್ಕು ಅಧಿನಿಯಮ ಕಾಯಿದೆ 4(1)(ಎ) ಮತ್ತು 41)(ಬಿ)ಗೆ ಸಂಬಂಧಪಟ್ಟ ವಿಷಯಗಳು. 

ವಿ.ಸಭೆ/ಪರಿಷತ್ತು ಅಧಿವೇಶನದ ಸಮಯದಲ್ಲಿ ಇಲಾಖೆಗೆ ಬರುವ ಪ್ರಶ್ನೆಗಳನ್ನು ಕ್ರೋಢೀಕರಿಸುವುದು ಹಾಗೂ ಇಲಾಖೆಯ 
ಅಧಿಕಾರಿ/ನೌಕರರುಗಳಿಗೆ ಅಧಿವೇಶನಕ್ಕೆ ಹಾಜರಾಗಲು ಹಾಗೂ ಪ್ರಶ್ನೆಗಳನ್ನು (808/7689) ತಂದುಕೊಡಲು ಅಧೀವೇಶನದ ಕೆಲಸಕ್ಕೆ 
ನೇಮಿಸುವುದು. 

(೧೧ ಸಭೆ, ಅಡ್‌-ಹಾಕ್‌ ಸಮಿತಿ ಸಭೆ ಮತ್ತು ಸಿಬ್ಬಂದಿ ಸಭೆ ಕುರಿತ ಸ೦ಯೋಜನಾ ಕ್ರಮ. ಆಯವ್ಯಯ ಭಾಷಣ, ರಾಜ್ಯ ಪಾಲರ 


ಬ 1 


ಭಾಷಣ, ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ದಿನಾಚರಣೆಗೆ ಸಂಬಂಧಿಸಿದಂತೆ ಭಾಷಣಗಳನ್ನು ಸಿದ್ಧಪಡಿಸುವುದು. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫, ೨೦೧೬ ೭೩೧ 





'/॥. ಹಿರಿಯ ಸಹಾಯಕರು/ಸಹಾಯಕರು 


ಶಾಖಾಧಿಕಾರಿಯವರ ಆದೇಶದಂತೆ ಇವರು ಕಾರ್ಯನಿರ್ವಹಿಸುತ್ತಾರೆ. ಶಾಖೆಯಲ್ಲಿ ವ್ಯವಹರಿಸಲು ಹಂಚಿಕೆಯಾಗಿರುವ ವಿಷಯ ಶೀರ್ಷಿಕೆಗಳಿಗೆ 
ಸಂಬಂಧಿಸಿದ ಪ್ರಕರಣಗಳ ಕುರಿತಂತೆ ಸಂಬಂಧಪಟ್ಟ ಇಲಾಖಾ ಮುಖ್ಯಸ್ಥರುಗಳಿಂದ ಸ್ವೀಕೃತವಾದ ಪ್ರಸ್ತಾವನೆಗಳ ಬಗ್ಗೆ ಕೂಡಲೇ ಪರಿಶೀಲಿಸಿ, ಸೂಕ್ತ ಟಿಪ್ಪಣಿ 
ಬರೆಯುವುದು ಕರಡುಗಳನ್ನು ತಯಾರಿಸುವುದು ಮತ್ತು ಸೂಕ್ತ ಉಲ್ಲೇಖಗಳನ್ನು ಒದಗಿಸಿ ಶಾಖಾಧಿಕಾರಿಗಳಿಗೆ ಕಡತವನ್ನು ಮಂಡಿಸುತ್ತಾರೆ. ಇವರು 
ಸಚಿವಾಲಯ ಕೈಪಿಡಿಯಲ್ಲಿ ಸೂಚಿಸಿರುವಂತೆ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ. 


Vill. ಶೀಘ್ರಲಿಪಿಗಾರರು: 
ತನ್ನ ಮೇಲಾಧಿಕಾರಿಯು ನೀಡುವ ಉಕ್ತಲೇಖನವನ್ನು ಶೀಘ್ರಲಿಪಿಯಲ್ಲಿ ಬರೆದುಕೊ೦ಡು ಅದರ ಬೆರಳಚ್ಚು (ಗಣಕಯಂತ್ರದಿ೦ದ) ತಯಾರಿಸುತ್ತಾರೆ. 
1X. ಕಿರಿಯ ಸಹಾಯಕರು: 


ತಮಗೆ ವಹಿಸಿದ ವಿಷಯಗಳ ಬಗೆಗೆ ನಿಗದಿಪಡಿಸಿದ ರಿಜಿಸ್ಟರುಗಳನ್ನು ನಿರ್ವಹಿಸುವುದು. ಗಣಕಯಂತ್ರಗಳಲ್ಲಿ ಕಡತಗಳನ್ನು ದಾಖಲಿಸುವುದು 
ರವಾನಿಸುವುದು ಹಾಗೂ ಶಾಖೆಯಲ್ಲಿ ಕಡತ /ಸ್ವೀಕೃತಿಗಳನ್ನು ಸಂಬಂಧಪಟ್ಟವರಿಗೆ ನೀಡುತ್ತಾರೆ. 


೫. ಬೆರಳಚ್ಚುಗಾರರು: 
ಶಾಖೆಯಲ್ಲಿನ ಎಲ್ಲಾ ಬೆರಳಚ್ಚು ಕೆಲಸಗಳನ್ನು ಗಣಕಯಂತ್ರಗಳಲ್ಲಿ ನಿರ್ವಹಿಸುವುದು. 
x. ಗ್ರೂಪ್‌ -ಡಿ 


ಶಾಖೆಯನ್ನು ಚೊಕ್ಕಟವಾಗಿಡುವುದು, ಸಚಿವಾಲಯದೊಳಗಿನ ಇಲಾಖೆಗೆ / ಶಾಖೆಗೆ ಕಡತಗಳನ್ನು/ ಟಪಾಲುಗಳನ್ನು ತೆಗೆದುಕೊಂಡು ಹೋಗುವ 
ಕಾರ್ಯ ನಿರ್ವಹಿಸುತ್ತಾರೆ. 
11) ಕಲಂ 4(1)(ಬಿ)ಗೆ ಸಂಬಂಧಿಸಿದಂತೆ 

ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆಯ ಮಾರ್ಗಗಳು ಸೇರಿದಂತೆ ತೀರ್ಮಾನ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ ಕಾರ್ಯ ವಿಧಾನ: 

ಇಲಾಖಾ ಮುಖ್ಯಸ್ಥರುಗಳಿ೦ದ ಈ ಸಂಬಂಧ ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿ ಹಾಗೂ ಕರ್ನಾಟಕ ಸರ್ಕಾರ (ವ್ಯವಹಾರ ನಿರ್ವಹಣೆ) 
ನಿಯಮಗಳು, 1977ರನ್ವಯ ಅ೦ದರೆ, ಆಯುಕ್ತರು, ಆಹಾರ, ನಾಗರಿಕ ಸರಬರಾಜು ಮತ್ತು ಗಾಹಕರ ವ್ಯವಹಾರಗಳ ಇಲಾಖೆ, ನಿಯಂತಕರು, ಕಾನೂನು 
ಮಾಪನಶಾಸ್ತ್ರ ಇಲಾಖೆ, ರಿಜಿಸ್ಟಾರ್‌ ಮತ್ತು ಆಡಳಿತಾಧಿಕಾರಿಗಳು, ಕರ್ನಾಟಕ ರಾಜ್ಯ ಗಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ, ವ್ಯವಸ್ಥಾಪಕ ನಿರ್ದೇಶಕರು, 
ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ಇವರಿಂದ ಪಸ್ತಾವನೆಗಳು ಸ್ವೀಕೃತವಾದೊಡನೆ ಸಂಬಂಧಿಸಿದ ಹಿರಿಯ ಸಹಾಯಕರು/ 
ಸಹಾಯಕರು ಹೊಸ ಕಡತವನ್ನು ತೆರೆದು ಅಥವಾ ವಿಷಯದ ಬಗ್ಗೆ ಲಭ್ಯವಿದ್ದ ಹಿಂದಿನ ಕಡತದಲ್ಲಿ ಸಂಬಂಧಪಟ್ಟ ನಿಯಮಗಳ ಅಡಿಯಲ್ಲಿ ಟಿಪ್ಪಣಿಯನ್ನು 
ಮಂಡಿಸುತ್ತಾರೆ. ಈ ಟಿಪ್ಪಣಿಗಳನ್ನು ಸಂಬಂಧಿಸಿದ ಪೀಠಾಧಿಕಾರಿ/ಶಾಖಾಧಿಕಾರಿಯವರು ಪರಿಶೀಲಿಸಿ ಅಧೀನ ಕಾರ್ಯದರ್ಶಿ/ಉಪ ಕಾರ್ಯದರ್ಶಿಯವರಿಗೆ 
ಮಂಡಿಸುತ್ತಾರೆ. ಸರ್ಕಾರದ ಅಧೀನ ಕಾರ್ಯದರ್ಶಿಯವರು ನಿಯಮಗಳಡಿ ಯಲ್ಲಿ ಪರಿಶೀಲಿಸಿ, ಉಪ ಕಾರ್ಯದರ್ಶಿಯವರಿಗೆ ಮಂಡಿಸುತ್ತಾರೆ. ಉಪ 
ಕಾರ್ಯದರ್ಶಿಯವರು ಪರಿಶೀಲಿಸಿ, ಮುಂದಿನ ಆದೇಶಕ್ಕಾಗಿ ಪ್ರಧಾನ ಕಾರ್ಯದರ್ಶಿಯವರಿಗೆ ಕಡತವನ್ನು ಮಂಡಿಸುತ್ತಾರೆ. ಪ್ರಧಾನ ಕಾರ್ಯದರ್ಶಿಯವರು 
ಅಂತಿಮ ನಿರ್ಣಯ ಕೈಗೊಳ್ಳುತ್ತಾರೆ ಅಥವಾ ಅಗತ್ಯವಿದ್ದಲ್ಲಿ ಕಡತವನ್ನು ಮಾನ್ಯ ಸಚಿವರಿಗೆ ಸಲ್ಲಿಸುತ್ತಾರೆ. 

ಇಲಾಖೆಯ ಅಧಿಕಾರಗಳು ವಿವಿಧ ಹಂತದ ಅಧಿಕಾರಿಗಳಿಗೆ ಹಂಚಿಕೆಯಾಗಿದ್ದು, ಈ ಹಂಚಿಕೆಯಂತೆ ಅವರವರ ಅಧಿಕಾರ ವ್ಯಾಪ್ತಿಯಲ್ಲಿ ಕಮ 
ತೆಗೆದುಕೊಳ್ಳಲಾಗುತ್ತಿದೆ. 


ಇಲಾಖೆಯಲ್ಲಿ ವಿವಿಧ ಹಂತಗಳಲ್ಲಿ ತೆಗೆದುಕೊಳ್ಳಬೇಕಾದ ನಿರ್ಣಯಗಳ ಬಗೆಗೆ ಅಧಿಕಾರವನ್ನು ಸರ್ಕಾರದ ಆದೇಶ ಸಂ. ಆನಾಸ 142 ಇಭತ 
2001, ದಿನಾಂಕ: 03.06.2002ರಲ್ಲಿ ಪ್ರತ್ಯಾಯೋಜಿಸಲಾಗಿದೆ. 

ಇತರೆ ಇಲಾಖೆಗಳ ಉದಾ:ಆರ್ಥಿಕ ಇಲಾಖೆ/ ಕಾನೂನು ಇಲಾಖೆ/ ಸಿ.ಆ.ಸು.ಇಲಾಖೆ/ ಯೋಜನಾ ಇಲಾಖೆಗಳ ಸಹಮತಿ ಅಗತ್ಯವಿದ್ದಲ್ಲಿ, 
ಕಡತಗಳನ್ನು ಇಲಾಖೆಗಳಿಗೆ ಕಳುಹಿಸಿ ಸಹಮತಿಯನ್ನು ಪಡೆದು ಕೊಳ್ಳಲಾಗುವುದು. 


ಈ ಸಂಬಂಧ ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿ ಹಾಗೂ ಕರ್ನಾಟಕ ಸರ್ಕಾರ (ವ್ಯವಹಾರ ನಿರ್ವಹಣೆ) ನಿಯಮಗಳು, 1977ರನ್ವಯ 
ಪರಿಶೀಲಿಸಿ ಕಮ ಜರುಗಿಸಲಾಗುವುದು. 


(iv) ಕಾರ್ಯಗಳ ನಿರ್ವಹಣೆಗೆ ರೂಪಿಸಿರುವ ಸೂತಗಳು 
ಹಾಗೂ 


(v) ಕಾರ್ಯನಿರ್ವಹಣೆಗಾಗಿ ಇಲಾಖೆ ಹೊಂದಿರುವ ಅಥವಾ ಇದರ ನಿಯಂತ್ರಣದಲ್ಲಿರುವ ಅಥವಾ ಇಲಾಖೆಯ ಉದ್ಯೋಗಿಗಳು ಬಳಸುವ, ನಿಯಮಗಳು, 
ವಿನಿಮಯಗಳು, ಅನುಸೂಚಿಗಳು, ಕೈಪಿಡಿಗಳು ಮತ್ತು ದಾಖಲೆಗಳ ವಿವರಗಳು ಈ ಕೆಳಗಿನಂತಿವೆ: 
1. ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು. 
2. ಕರ್ನಾಟಕ ನಾಗರಿಕ ಸೇವಾ (ವರ್ಗೀಕರಣ, ನಿಯಂತಣ ಮತ್ತು ಮೇಲ್ಮನವಿ) ನಿಯಮಗಳು, 1957. 
3. ಕರ್ನಾಟಕ ಆರ್ಥಿಕ ಸಂಹಿತೆ. 
4. ಕರ್ನಾಟಕ ಖಜಾನೆ ಸಂಹಿತೆ. 
5. ಸಚಿವಾಲಯ ಕೈಪಿಡಿ. 
6. ಕರ್ನಾಟಕ ಅಕ್ಕಿ ಗಿರಣಿ ನಿಯಂತಣ, ಅಕ್ಕಿ ಮತ್ತು ಭತ್ತ ಸಂಗಹಣೆ (ಲೆವಿ) ಆದೇಶ, 1999. 
7. ಕರ್ನಾಟಕ ಅಗತ್ಯ ವಸ್ತುಗಳ (ಸಾವಿಪ) ನಿಯಂತಣ ಆದೇಶ, 1992. 


೭೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫, ೨೦೧೬ ಭಾಗ ೪ಎ 





8. ಕರ್ನಾಟಕ ಅಗತ್ಯ ವಸ್ತುಗಳ ಪರವಾನಗಿ ಆದೇಶ, 1986. 

9. ಅಗತ್ಯ ವಸ್ತುಗಳ ಅಧಿನಿಯಮ, 1955 (ಕೇಂದ್ರ ಅಧಿನಿಯಮ). 

10. ಕರ್ನಾಟಕ ಅಗತ್ಯ ವಸ್ತುಗಳ ಪರವಾನಗಿ ಆದೇಶ, 1986 (ಕೇಂದ್ರ ಆದೇಶ) 

11. ಮೋಟಾರ್‌ ಸ್ಪಿರಿಟ್‌ ಮತ್ತು ಹೈಸ್ಟೀಡ್‌ ಡೀಸಲ್‌ (ಸರಬರಾಜು ಮತ್ತು ಹಂಚಿಕೆ ನಿಯಂತಣ ಹಾಗೂ 

ಅವ್ಯವಹಾರಗಳ ತಡೆಗಟ್ಟುವಿಕೆ) ಆದೇಶ, 1998 (ಕೇಂದ್ರ ಅಧಿನಿಯಮ) 

12. The liquefied petroleum Gas (Regulation of Supply and Distribution Order, 2000) 

13. Lubricating Oils and Greases (Processing, Supply and Distribution Regulation) Order, 1987. 

14. Petroleum Products (Maintenance of Production storage and supply) Order, 1999. 

15. Naptha (Acquisition, Sale, Storage and prevention of use in automobile) Order, 2000. 

16. Edible Oil Packaging (Regulation) Order, 1998. 

17. The Kerosene (Restriction on use and fixation of Ceiling price) order, 1993. 

18. ಪ್ರಮಾಣಬದ್ದ ತೂಕ ಮತ್ತು ಅಳತೆ ಕಾಯಿದೆ, 1976. 

19. ಪ್ರಮಾಣಬದ್ದ ತೂಕ ಮತ್ತು ಅಳತೆ (ಅಮಲುಜಾರಿ) ಕಾಯಿದೆ, 1985. 

20. ಪ್ರಮಾಣಬದ್ದ ತೂಕ ಮತ್ತು ಅಳತೆ (ಪೊಟ್ಟಣ ಸಾಮಾಗ್ರಿ) ನಿಯಮಗಳು, 1977. 

21. ಪ್ರಮಾಣಬದ್ದ ತೂಕ ಮತ್ತು ಅಳತೆ (ಮಾದರಿಗಳ ಅನುಮೋದನೆ) ನಿಯಮಗಳು, 1987. 

22. ಪ್ರಮಾಣಬದ್ದ ತೂಕ ಮತ್ತು ಅಳತೆ (ಅಂತರರಾಜ್ಯ ಸತ್ಯಾಪನೆ ಮತ್ತು ಮುದ್ರೆ ನಿಯಮಗಳು, 1987. 

23. ಪ್ರಮಾಣಬದ್ದ ತೂಕ ಮತ್ತು ಅಳತೆ (ಸಂಖ್ಯೆಗಳು) ನಿಯಮಗಳು, 1987. 

24. ಪ್ರಮಾಣಬದ್ದ ತೂಕ ಮತ್ತು ಅಳತೆ (ಸಾಮಾನ್ಯ) ನಿಯಮಗಳು, 1987. 

25. ಪ್ರಮಾಣಬದ್ದ ತೂಕ ಮತ್ತು ಅಳತೆ (ರಾಷ್ಟ್ರೀಯ ಮಾನಕಗಳು) ನಿಯಮಗಳು, 1988. 

26. ಕರ್ನಾಟಕ ಪ್ರಮಾಣಬದ್ದ ತೂಕ ಮತ್ತು ಅಳತೆ (ಅಮಲುಜಾರಿ) ನಿಯಮಗಳು, 1988. 

27. ಕೇಂದ್ರ ಸರ್ಕಾರದ ಗಾಹಕರ ಸಂರಕ್ಷಣಾ ಕಾಯ್ದೆ, 1986ರಡಿಯಲ್ಲಿ ಕರ್ನಾಟಕ ಗಾಹಕರ ಹಿತರಕ್ಷಣಾ ಕಾಯ್ದೆ. 1988. 
(wv) ಇಲಾಖೆ ಹೊಂದಿರುವ ಅಥವಾ ಇದರ ನಿಯಂತಣದಲ್ಲಿರುವ ದಸ್ತಾವೇಜುಗಳ ಪವರ್ಗಗಳ ವಿವರಗಳ ಪಟ್ಟಿ : 

1) ಸರ್ಕಾರದ ಆದೇಶಗಳು 

2) ಸುತ್ತೋಲೆಗಳು 

3) ಅಧಿಸೂಚನೆಗಳು 
(vi) ಕಾರ್ಯನೀತಿಯ ರಚನೆ ಅಥವಾ ಅದರ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರೊಡನೆ ಸಮಾಲೋಚಿಸಲು ಅಥವಾ ಅವರ ಪಾತಿನಿಧ್ಯವಿರುವಂತೆ 
ಮಾಡಲು ಇರುವಂಥ ಯಾವುದೇ ವ್ಯವಸ್ಥೆಯ ವಿವರಗಳು: 

ಆಡಳಿತ ವಿಭಾಗಕ್ಕೆ ಸಂಬಂಧಿಸಿದಂತೆ ಯಾವುದೂ ಇರುವುದಿಲ್ಲ 
(viii) ಮಂಡಳಿಗಳು, ಪರಿಷತ್ತುಗಳು, ಸಮಿತಿಗಳು ಅಥವಾ ಇತರ ನಿಕಾಯಗಳು ಮತ್ತು ಅದರ ಭಾಗವಾಗಿ ಅಥವಾ ಅದರ ಸಲಹೆಯ ಉದ್ದೇಶಕ್ಕಾಗಿ ರಚಿತವಾದ 


ಇಬ್ಬರು. ಅಥವಾ ಹೆಚ್ಚು ವ್ಯಕ್ತಿಗಳನ್ನೊಳಗೊಂಡ ಮಂಡಳಿಗಳ, ಪರಿಷತ್ತುಗಳ, ಸಮಿತಿಗಳ ಮತ್ತು ಆತರ ನಿಕಾಯಗಳ ಸಭೆಗಳು ಸಾರ್ವಜನಿಕರಿಗೆ 
ಮುಕ್ತವಾಗಿರುತ್ತವೆಯೇ ಅಥವಾ ಅಂತಹ ಸಭೆಗಳ ನಡವಳಿಗಳು ಸಾರ್ವಜನಿಕರಿಗೆ ದೊರಕುತ್ತವೆಯೇ ಎಂಬುದರ ಬಗ್ಗೆ ವಿವರಗಳ ಪಟ್ಟಿ: 


ಈ ಇಲಾಖೆಯ ವ್ಯಾಪ್ತಿಯಲ್ಲಿ ಈ ಕೆಳಗಿನವು ಬರುತ್ತದೆ:- 
1 ಕರ್ನಾಟಕ ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ ನಿಯಮಿತ. 
2) ಕರ್ನಾಟಕ ರಾಜ್ಯ ಗಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ 
3) ರಾಜ್ಯ ಗಾಹಕರ ಕಲ್ಯಾಣ ನಿಧಿ ಸಮಿತಿ 
4) ಕಾನೂನು ಮಾಪನಶಾಸ್ತ್ರ ಇಲಾಖೆ 


ಈ ಸಮಿತಿಗಳ ಸಭೆಗಳು ಸಾರ್ವಜನಿಕರಿಗೆ ಮುಕ್ತವಾಗಿರುವುದಿಲ್ಲ. ಆದರೆ, ಕೋರಿಕೆಯ ಮೇರೆಗೆ ಹಾಗೂ ನಿಯಮಾನುಸಾರ ಈ ಸಮಿತಿಗಳ 
ಸಭೆಗಳ ನಡವಳಿಗಳನ್ನು ಸಾರ್ವಜನಿಕರಿಗೆ ಒದಗಿಸಲಾಗುವುದು. 


(11) ಅಧಿಕಾರಿಗಳ ಮತ್ತು ನೌಕರರ ವಿವರ: 





ಕ. ಸಂ. ಪದನಾಮ ಕಚೇರಿ ದೂರವಾಣಿ ಸಂ 





01 ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, 22259024 / 22034653 
ಆಹಾರ, ನಾಗರಿಕ ಸರಬರಾಜು ಮತ್ತು ಗಾಹಕರ 
ವ್ಯವಹಾರಗಳ ಇಲಾಖೆ, | 

ವಿಕಾಸಸೌಧ, ಬೆ೦ಗಳೂರು-1. E-Mail: prs-karnataka.gov.in 


























































































































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫, ೨೦೧೬ ೭೩೩ 
ಕ್ರ ಸ ಪದನಾಮ ಕಚೇರಿ ದೂರವಾಣಿ ಸಂ 
02 ಸರ್ಕಾರದ ಉಪ ಕಾರ್ಯದರ್ಶಿ, 22034189 
ಆಹಾರ, ನಾಗರಿಕ ಸರಬರಾಜು ಮತ್ತು ಗಾಹಕರ 
ವ್ಯವಹಾರಗಳ ಇಲಾಖೆ, 
ವಿಕಾಸಸೌಧ, ಬೆಂಗಳೂರು-1 
03 ಸರ್ಕಾರದ ಅಧೀನ ಕಾರ್ಯದರ್ಶಿ 22034199 
(ಆಹಾರ- 2) 
04 ಸರ್ಕಾರದ ಅಧೀನ ಕಾರ್ಯದರ್ಶಿ 22034198 
(ಸಮನ್ವಯ) 
05 ಶಾಖಾಧಿಕಾರಿ(ಆಹಾರ-1) 22034219 
06 ಶಾಖಾಧಿಕಾರಿ(ಆಹಾರ-2) 22034218 
07 ಶಾಖಾಧಿಕಾರಿ(ಆಹಾರ-3) 22034202 
08 ಶಾಖಾಧಿಕಾರಿ(ಸ್ವೀಮರ) 22034209 
09 ಹಿರಿಯ ಆಪ್ತ ಕಾರ್ಯದರ್ಶಿ 22034652 
(ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ) 
10 ಭಾಷಾಂತರಕಾರರು(ಹಿರಿಯ ಸಹಾಯಕರು) 22034652 
1] ಆಪ್ತ ಸಹಾಯಕರು 22034652 
(ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ) 
12 ಆಪ್ತ ಸಹಾಯಕರು 22034195 
(ಉಪ ಕಾರ್ಯದರ್ಶಿಯವರ ಆಪ್ತ ಶಾಖೆ) 
13 ಹಿರಿಯ ಸಹಾಯಕರು (ಆಹಾರ -2) 22034218 
14 ಹಿರಿಯ ಸಹಾಯಕರು (ಆಹಾರ-3) 22034202 
15 ಹಿರಿಯ ಸಹಾಯಕರು (ಸಮನ್ವಯ) 22034198 
16 ಸಹಾಯಕರು (ಆಹಾರ - 1) 22034219 
17 ಸಹಾಯಕರು (ಆಹಾರ-2) 22034218 
18 ಸಹಾಯಕರು (ಸ್ವೀಮರ) 22034209 
19 ಶೀಘಲಿಪಿಗಾರರು (ಸಮನ್ವಯ) 22034198 
20 ಶೀಘಲಿಪಿಗಾರರು (ಆಹಾರ-2) 22034199 
21 ಕಿರಿಯ ಸಹಾಯಕರು(ಆಹಾರ-1) 22034219 
22 ಕಿರಿಯ ಸಹಾಯಕರು(ಆಹಾರ-2) 22034218 
23 ಕಿರಿಯ ಸಹಾಯಕರು(ಸಮನ್ವಯ) 22034198 
24 ಕಿರಿಯ ಸಹಾಯಕರು-1(ಸ್ವೀಮರ) 22034209 
25 ಕಿರಿಯ ಸಹಾಯಕರು-2(ಸ್ವೀಮರ) 22034209 
26 ಬೆರಳಚ್ಚುಗಾರರು (ಆಹಾರ-1) 22034219 
27 ಬೆರಳಚ್ಚುಗಾರರು (ಆಹಾರ-2) 22034218 
28 ಬೆರಳಚ್ಚುಗಾರರು (ಸ್ವೀಮರ) 22034209 
29 ವಾಹನ ಚಾಲಕರು ದ 
30 ಜಮೇದಾರ್‌ 22259024/ 
(ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ) 22034652 
31 ದಲಾಯತ್‌ (ಆಹಾರ-1) — 
32 ದಲಾಯತ್‌ (ಆಹಾರ-2) — 
33 ದಲಾಯತ್‌ (ಸಮನ್ವಯ) 22034198 
34 ದಲಾಯತ್‌ (ಸ್ವೀಮರ) 22034209 

















೭೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫, ೨೦೧೬ 


ಭಾಗ ೪ಎ 





(00 ವಿನಿಯಮಗಳಲ್ಲಿ ಉಪಬಂಧಿಸಿರುವಂತೆ ಪರಿಹಾರದ ವ್ಯವಸ್ಥೆಯೂ ಸೇರಿದಂತೆ ಅದರ ಪತಿಯೊಬ್ಬ ಅಧಿಕಾರಿ ಮತ್ತು ನೌಕರರು ಪಡೆಯುವ ತಿಂಗಳ ವೇತನ: 





































































































ಕ್ರಸಂ. ಪದನಾಮ ತಿಂಗಳ ಒಟ್ಟು ವೇತನ (ರೂ.) 
01 ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, 1,91,970/- 
ಆಹಾರ, ನಾಗರಿಕ ಸರಬರಾಜು ಮತ್ತು ಗಾಹಕರ ವ್ಯವಹಾರಗಳ ಇಲಾಖೆ, 
ವಿಕಾಸಸೌಧ, ಬೆಂಗಳೂರು-1 
02 ಸರ್ಕಾರದ ಉಪ ಕಾರ್ಯದರ್ಶಿ, 86,098/- 
ಆಹಾರ, ನಾಗರಿಕ ಸರಬರಾಜು ಮತ್ತು ಗಾಹಕರ ವ್ಯವಹಾರಗಳ ಇಲಾಖೆ, 
ವಿಕಾಸಸೌಧ, ಬೆ೦ಗಳೂರು-೬ 
03 ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಹಾರ- 2) 53,035/- 
04 ಸರ್ಕಾರದ ಅಧೀನ ಕಾರ್ಯದರ್ಶಿ ( ಸಮನ್ವಯ) 61,009/- 
05 ಶಾಖಾಧಿಕಾರಿ(ಆಹಾರ-1) 41,852/- 
06 ಶಾಖಾಧಿಕಾರಿ(ಆಹಾರ-2) — 
07 ಶಾಖಾಧಿಕಾರಿ(ಆಹಾರ-3) 41,852/- 
08 ಶಾಖಾಧಿಕಾರಿ(ಸ್ವ್ಟೀಮರ) 46,354/- 
09 ಹಿರಿಯ ಆಪ್ತ ಕಾರ್ಯದರ್ಶಿ 60,600/- 
(ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ) 
10 ಭಾಷಾಂತರಕಾರರು(ಹಿರಿಯ ಸಹಾಯಕರು) 38,150/- 
(ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ) 
1] ಆಪ್ತ ಸಹಾಯಕರು ದ 
(ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ) 
12 ಆಪ್ತ ಸಹಾಯಕರು 26,697/- 
(ಉಪ ಕಾರ್ಯದರ್ಶಿಯವರ ಆಪ್ತ ಶಾಖೆ) 
13 ಹಿರಿಯ ಸಹಾಯಕರು (ಆಹಾರ -2) 32,276/- 
14 ಹಿರಿಯ ಸಹಾಯಕರು (ಆಹಾರ-3) 42,027/- 
15 ಹಿರಿಯ ಸಹಾಯಕರು (ಸಮನ್ವಯ) 32,000/- 
16 ಸಹಾಯಕರು (ಆಹಾರ - 1) 25,200/- 
17 ಸಹಾಯಕರು (ಆಹಾರ-2) 24,230/- 
18 ಸಹಾಯಕರು (ಸ್ವೀಮರ) 27,553/- 
19 ಶೀಘಲಿಪಿಗಾರರು (ಸಮನ್ವಯ) ದ 
20 ಕಿರಿಯ ಸಹಾಯಕರು 19,080/- 
(ಉಪ ಕಾರ್ಯದರ್ಶಿಯವರ ಆಪ್ತ ಶಾಖೆ) 
21 ಕಿರಿಯ ಸಹಾಯಕರು(ಆಹಾರ-1) 19.080/- 
22 ಕಿರಿಯ ಸಹಾಯಕರು(ಆಹಾರ-2) 19.080/- 
23 ಕಿರಿಯ ಸಹಾಯಕರು(ಸಮನ್ವಯ) — 
24 | ಕಿರಿಯ ಸಹಾಯಕರು-॥(ಸ್ವೀಮರ) 19,856/- 
25 ಕಿರಿಯ ಸಹಾಯಕರು-2(ಸ್ವೀಮರ) 19.080/- 
26 ಬೆರಳಚ್ಚುಗಾರರು (ಆಹಾರ-1) — 
27 ಬೆರಳಚ್ಚುಗಾರರು (ಆಹಾರ-2) 21,233/- 
28 ಬೆರಳಚ್ಚುಗಾರರು (ಸ್ವೀಮರ) ದ 
29 ಬೆರಳಚ್ಚುಗಾರರು (ಆಹಾರ-3) 18,905/- 
30 ವಾಹನ ಚಾಲಕರು ದ 
































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫, ೨೦೧೬ ೭೩೫ 
3] ಜಮೇದಾರ್‌ 26,211/- 
(ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ) 
32 ದಲಾಯತ್‌ 30,946/- 
(ಉಪ ಕಾರ್ಯದರ್ಶಿಯವರ ಆಪ್ತ ಶಾಖೆ) 
33 ದಲಾಯತ್‌ (ಆಹಾರ-1) — 
34 ದಲಾಯತ್‌ (ಆಹಾರ-2) — 
35 ದಲಾಯತ್‌ (ಸಮನ್ವಯ) 17,860/- 
36 ದಲಾಯತ್‌ (ಸ್ವೀಮರ) — 

















ಕೆ.ಸಿ.ಎಸ್‌.ಆರ್‌. ನಿಯಮಗಳನ್ವಯ ವೇತನ ಭತ್ಯೆಗಳನ್ನು ಪಾವತಿ ಮಾಡಲಾಗುತ್ತಿದೆ. 


(Xi) ಎಲ್ಲಾ ಯೋಜನೆಗಳ ವಿವರಗಳನ್ನು ಸೂಚಿಸುವ, ಪಸ್ತಾವಿತ ವೆಚ್ಚಗಳನ್ನು ಮತ್ತು ಮಾಡಲಾದ ಬಟವಾಡೆಗಳ ವರದಿಯನ್ನು ಸೂಚಿಸಿ, ಅದರ ಪತಿಯೊಂದು 
ಏಜೆನ್ಸಿಗೆ ಹಂಚಿಕೆ ಮಾಡಲಾದ ಆಯವ್ಯಯ: 


ಆಹಾರ, ನಾಗರಿಕ ಸರಬರಾಜು ಮತ್ತು ಗಾಹಕರ ವ್ಯವಹಾರಗಳ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ (1 ಆಯುಕ್ತರು, ಆಹಾರ, ನಾಗರಿಕ 
ಸರಬರಾಜು ಮತ್ತು ಗಾಹಕರ ವ್ಯವಹಾರಗಳ ಇಲಾಖೆ (2) ನಿಯಂತಕರು, ಕಾನೂನು ಮಾಪನಶಾಸ್ತ್ರ ಇಲಾಖೆ, (3) ರಿಜಿಸ್ಟಾರ್‌ ಮತ್ತು ಆಡಳಿತಾಧಿಕಾರಿ, 
ಕರ್ನಾಟಕ ರಾಜ್ಯ ಗಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ, ಇವರಿಗೆ 2012-13 ಮತ್ತು 2013-14ನೇ ಸಾಲಿಗೆ ಯೋಜನೆ ಹಾಗೂ ಯೋಜನೇತರ 

ಅಡಿಯಲ್ಲಿ ನಿಗದಿಪಡಿಸಲಾದ ಅನುದಾನ ಈ ಕೆಳಕಂಡಂತಿದೆ: 
(ರೂ. ಲಕ್ಷಗಳಲ್ಲಿ) 





















































ಕ. 2013-14 2014-15 ಯೋಜ 
ವ ಇಲಾಖೆ ಲೆಕ್ಕಶೀರ್ಷಿಕೆ ಯೋಜನೇತರ ಒಟ್ಟು ಒಟ್ಟು 
ಸಂ ಯೋಜನೆ ಯೋಜನೆ ನೇತರ 
1 ಆಯುಕ್ತರು, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ 
2408-01-001-0-01 — 346657.3 346657.3 — 5557.50 5557.50 
3456-00-104-0-01 513.00 — 513.00 — — — 
2 ನಿಯಂತಕರು ಕಾನೂನು ಮಾಪನಶಾಸ್ತ್ರ ಇಲಾಖೆ 
3475-00-106-0-01 100.00 1456.26 1556.26 100.00 | 1641.74 1741.74 
5475-00-800-0-02 255.00 — 255.00 650.00 1649.74 2299.74 
3 ರಿಜಿಸ್ಟ್ರಾರ್‌ ಮತ್ತು ಆಡಳಿತಾಧಿಕಾರಿ ಕರ್ನಾಟಕ ರಾಜ್ಯ ವ್ಯಾಜ್ಯಗಳ ಪರಿಹಾರ ಆಯೋಗ 
3456-00-102-0-01 — 1752.73 1752.73 — 1144.41 1144.41 


























(011) ಹಂಚಿಕೆ ಮಾಡಲಾದ ಮೊಬಲಗನ್ನೊಳಗೊಂಡು, ಸಹಾಯಧನ ಕಾರ್ಯಕಮಗಳ ಜಾರಿಯ ವಿಧಾನವನ್ನು ಮತ್ತು ಅಂತಹ ಕಾರ್ಯಕಮಗಳ ಫಲಾನುಭವಿಗಳ 
ವಿವರ : 


ಸಹಾಯಧನ ಒಳಗೊಂಡಿರುವ ಕಾರ್ಯಕಮಗಳ ವಿವರಗಳು(ದಿನಾಂಕ: 1-9-2014ರಂದು ಇರುವಂತೆ) 

ಸ್ವಯಂಸೇವೆ ಸಂಸ್ಥೆಗಳಿಗೆ ಸಹಾಯಧನ: 

ಈ ಇಲಾಖೆಯಲ್ಲಿ ಗಾಹಕರ ಚಟುವಟಿಕೆ ಹಾಗೂ ಶಾಲೆಗಳಲ್ಲಿ ಗಾಹಕರ ಕ್ಷಬ್‌ ಸ್ಥಾಪನೆಗಾಗಿ ಗಾಹಕರ ಕಲ್ಯಾಣ ನಿಧಿ ಸಮಿತಿ ಸಭೆ 
ತೀರ್ಮಾನಿಸಿದ ಗಾಹಕರ ಸಂಸ್ಥೆಗಳಿಗೆ ಹಾಗೂ ಶಾಲಾ ಗಾಹಕರ ಕ್ಷಬ್‌ಗಳಿಗೆ ಹಣವನ್ನು ಬಿಡುಗಡೆ ಮಾಡಲಾಗುತ್ತಿದೆ. 
“ಅನ್ನಭಾಗ್ಯ” ಯೋಜನೆ : 

ಸಾರ್ವಜನಿಕ ವಿತರಣಾ ಪದ್ಧತಿಯಡಿ ಅರ್ಹ ಪಲಾನುಭವಿಗಳಿಗೆ ಪೌಷ್ಟಿಕ ಆಹಾರವನ್ನು ಒದಗಿಸುವ ದೃಷ್ಟಿಯಿಂದ 2013ರ ಜುಲೈ 10 ರಿಂದ 
ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಈ ಯೋಜನೆಯಡಿ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿರುವ ಬಿಪಿಎಲ್‌ ಪಡಿತರ ಚೀಟಿಗಳನ್ನು ಹೊ೦ದಿರುವ 
ಏಕ ಸದಸ್ಯರಿರುವ ಕುಟುಂಬಗಳಿಗೆ 6 ಕೆ.ಜಿ. ಅಕ್ಕಿ, 4 ಕೆ.ಜಿ.ಗೋಧಿ, 1 ಕೆ.ಜಿ ಸಕ್ಕರೆಯನ್ನು, ದ್ವಿಸದಸ್ಯ ಕುಟುಂಬಗಳಿಗೆ 16 ಕೆ.ಜಿ. ಅಕ್ಕಿ, 6 ಕೆ.ಜಿ.ಗೋಧಿ, 1 
ಕೆ.ಜಿ ಸಕ್ಕರೆಯನ್ನು, ತಿಸದಸ್ಯ ಹಾಗೂ ಮೇಲ್ಪಟ್ಟ ಕುಟುಂಬಗಳಿಗೆ 20 ಕೆ.ಜಿ. ಅಕ್ಕಿ, 10 ಕೆ.ಜಿ.ಗೋಧಿ, 1 ಕೆ.ಜಿ ಸಕ್ಕರೆಯನ್ನು ಪತಿ ಕೆ.ಜಿ.ಗೆ ರೂ.1ರ ದರದಲ್ಲಿ 
ವಿತರಿಸಲಾಗುತ್ತಿದೆ. ಅದೇ ರೀತಿ ದಕ್ಷಿಣ ಕರ್ನಾಟಕ ಜಿಲ್ಲೆಗಳಲ್ಲಿರುವ ಬಿಪಿಎಲ್‌ ಪಡಿತರ ಚೀಟಿಗಳನ್ನು ಹೊಂದಿರುವ ಏಕ ಸದಸ್ಯರಿರುವ ಕುಟುಂಬಗಳಿಗೆ 8 
ಕೆ.ಜಿ. ಅಕ್ಕಿ, 2 ಕೆ.ಜಿ.ಗೋಧಿ, 1 ಕೆ.ಜಿ ಸಕ್ಕರೆಯನ್ನು, ದ್ವಿಸದಸ್ಯ ಕುಟುಂಬಗಳಿಗೆ 16 ಕೆ.ಜಿ. ಅಕ್ಕಿ, 4 ಕೆ.ಜಿ.ಗೋಧಿ, 1 ಕೆ.ಜಿ ಸಕ್ಕರೆಯನ್ನು, ತಿಸದಸ್ಯ ಹಾಗೂ 


ಮೇಲ್ಪಟ್ಟ ಕುಟುಂಬಗಳಿಗೆ 24 ಕೆ.ಜಿ. ಅಕ್ಕಿ, 6 ಕೆ.ಜಿ.ಗೋಧಿ, 1 ಕೆ.ಜಿ ಸಕ್ಕರೆಯನ್ನು ಪತಿ ಕೆ.ಜಿ.ಗೆ ರೂ.1ರ ದರದಲ್ಲಿ ವಿತರಿಸಲಾಗುತ್ತಿದೆ. ಈ ಯೋಜನೆಯ 
ಫಲಾನುಭವಿಗಳ ಸಂಖ್ಯೆ:87,30,781. 





೭೩೬ ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಫೆಬ್ರವರಿ ೨೫, ೨೦೧೬ ಭಾಗ ೪ಎ 





“ಅಂತ್ಯೋದಯ ಅನ್ನ” ಯೋಜನೆ : 


ಇದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು, ರಾಜ್ಯದಲ್ಲಿ ಆಗಸ್ಟ್‌, 2002ರಿಂದ ಅನುಷ್ಟಾನ ಗೊಳಿಸಲಾಗುತ್ತಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ 
ಪಂಗಡ, ಕೃಷಿ ಕೂಲಿ ಕಾರ್ಮಿಕರು, ವಿಧವೆಯರ ಕುಟುಂಬಗಳು, ಅಂಗವಿಕಲರು, ಮಾನಸಿಕ ಅಸ್ವಸ್ಥರಾಗಿರುವವರು ಮತ್ತು ಆರ್ಥಿಕ ಮತ್ತು ಸಾಮಾಜಿಕ 
ಭದತೆ ಇಲ್ಲದ 60 ವರ್ಷಕ್ಕೂ ಮೇಲ್ಪಟ್ಟ ವಯಸ್ಸಿನವರು ಈ ಯೋಜನೆಯಡಿ ಲಾಭ ಪಡೆಯಲು ಅರ್ಹರಿರುತ್ತಾರೆ. ರಾಜ್ಯದಲ್ಲಿ 1002942 ಅಂತ್ಯೋದಯ 
ಅನ್ನ ಫಲಾನುಭವಿಗಳಿಗೆ ಆಹಾರಧಾನ್ಯ ಹಂಚಿಕೆ ನೀಡಲಾಗುತ್ತಿದೆ. ಪ್ರತಿ ಕುಟುಂಬಕ್ಕೆ 29 ಕೆಜಿ ಅಕ್ಕಿ ಮತ್ತು 6 ಕೆಜಿ ಗೋಧಿ ಒಟ್ಟು 35 ಕೆ.ಜಿ. ಪತಿ ಕೆಜಿಗೆ 
ಕ್ರಮವಾಗಿ ರೂ.1.00/-ರ ದರದಲ್ಲಿ ವಿತರಿಸಲಾಗುತ್ತಿದೆ. 


“ಪಡಿತರ ಖಾತಿ” ಯೋಜನೆ : 


ಪಡಿತರ ಚೀಟಿದಾರರಿಗೆ ನಿಗಧಿತ ಅವಧಿಯಲ್ಲಿ ಪಡಿತರ ವಸ್ತುಗಳು ಸಿಗುವಂತಾಗಲು ಜನವರಿ-2014 ರಿಂದ ಪಡಿತರ ಖಾತ್ರಿ ಯೋಜನೆ ಜಾರಿಗೆ 
ಬರಲಾಗಿದೆ. ಈ ಪಡಿತರ ಖಾತ್ರಿ ಅವಧಿಯು ಪತಿ ಮಾಹೆಯ 1ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೆ ಇದ್ದು, ಈ ಅವಧಿಯಲ್ಲಿ ನ್ಯಾಯಬೆಲೆ 
ಅಂಗಡಿಗಳು ಬೆಳಿಗ್ಗೆ 8 ಗಂಟೆಯಿಂದ (ಊಟದ ವೇಳೆ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆಯವರೆಗೆ ಹೊರತುಪಡಿಸಿ) ರಾತ್ರಿ 8 ಗಂಟೆಯ ತನಕ ಸಾರ 
ನಿರ್ವಹಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಈ ಸೃಷುದಂದಾಗಿ ಪ್ರತಿ ತಿಂಗಳು 1ನೇ ತಾರೀಖಿನಿಂದಲೇ ಆಹಾರಧಾನ್ಯಗಳು ಪಡಿತರ ಚೀಟಿದಾರರಿಗೆ 
ಖಾತರಿಯಾಗಿ ದೊರೆಯುತ್ತದೆ. 


(Ki) ನೀಡಿರುವ ರಿಯಾಯಿತಿಗಳನ್ನು ಅನುಮತಿ ಪತಗಳನ್ನು ಅಥವಾ ಅಧಿಕಾರ ಪತಗಳನ್ನು ಪಡೆಯುವವರ ವಿವರ: 
ಈ ಸಚಿವಾಲಯದಿಂದ ನೇರವಾಗಿ ಯಾವುದೇ ರಿಯಾಯಿತಿ, ಅನುಮತಿ ಅಥವಾ ಅಧಿಕಾರ ಪತಗಳನ್ನು ವಿತರಿಸುವುದಿಲ್ಲ. 
(XV) ಇಲಾಖೆಯಲ್ಲಿ ಲಭ್ಯವಿರುವ ಅಥವಾ ಅದು ಹೊಂದಿರುವ ವಿದ್ಯುನ್ಮಾನ ರೂಪಕ್ಕೆ ಪರಿವರ್ತಿಸಿರುವ, ಮಾಹಿತಿಗೆ ಸಂಬಂಧಿಸಿದ ವಿವರ: 
ಆದು http://ahara.kar.nic.in ಈ ವೆಬ್‌ಸೈಟ್‌ನಲ್ಲಿ ಲಭ್ಯವಿದೆ. 


(XV) ಸಾರ್ವಜನಿಕ ಉಪಯೋಗಕ್ಕಾಗಿ ಗಂಥಾಲಯವನ್ನು ಅಥವಾ ವಾಚನಾಲಯವನ್ನು ನಿರ್ವಹಿಸುತ್ತಿದ್ದಲ್ಲಿ ಅದರ ಕೆಲಸದ ಸಮಯವನ್ನೊಳಗೊಂಡಂತೆ ಮಾಹಿತಿ 
ಪಡೆಯಲು ಸಾರ್ವಜನಿಕರಿಗೆ ಲಭ್ಯವಿರುವ ಸೌಲಭ್ಯಗಳ ವಿವರ: 


ಈ ಇಲಾಖೆಯಲ್ಲಿ ಸಾರ್ವಜನಿಕ ಉಪಯೋಗಕ್ಕೆ ಪತ್ಯೇಕ ಗಂಥಾಲಯ ಇರುವುದಿಲ್ಲ. 
(XVI) ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಹೆಸರು, ಪದನಾಮ ಮತ್ತು ಇತರ ವಿವರಗಳು: 
1 ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು 
ಕ್ರಸಂ. ಹೆಸರು ಮತ್ತು ಪದನಾಮ ದೂರವಾಣಿ ಸಂಖ್ಯೆ 


1 ಶೀಮತಿ ಅರ್ಚನ ಎಂ.ಎಸ್‌ 22034199 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಹಾರ- 2) 
ಕೊಠಡಿ ಸಂಖ್ಯೆ:19, ನೆಲಮಹಡಿ, ವಿಕಾಸ ಸೌಧ, ಬೆ೦ಗಳೂರು-1 











2 ಶ್ರೀ ಎಂ.ಆರ್‌.ಪ್ರಹ್ಲಾದ್‌ 22034198 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸಮನ್ವಯ ಮತ್ತು ಸ್ತೀಮರ) 


೨ ಯದ 


ಕೊಠಡಿ ಸಂಖ್ಯೆ: 34, ನೆಲಮಹಡಿ, ವಿಕಾಸ ಸೌಧ, ಬೆ೦ಗಳೂರು-1 





॥ ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು: 
ಕ.ಸಂ ಹೆಸರು ಮತ್ತು ಪದನಾಮ ದೂರವಾಣಿ ಸಂಖೆ 


1 ಶೀ ಎ.ಆರ್‌.ರಾಯ್ಕರ್‌, 22034652 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಹಿರಿಯ ಆಪ್ತ ಕಾರ್ಯದರ್ಶಿ, 
ಕೊಠಡಿ ಸಂಖ್ಯೆ:30. ನೆಲಮಹಡಿ, ವಿಕಾಸಸೌಧ, ಬೆ೦ಗಳೂರು-1. 











2 ಶೀ ಕೆ. ಮ೦ಜುನಾಥ್‌ 22034209 
ಶಾಖಾಧಿಕಾರಿ, ಆಹಾರ-3 ಶಾಖೆ, 
ಕೊಠಡಿ ಸಂಖ್ಯೆ:34, ನೆಲಮಹಡಿ, ವಿಕಾಸಸೌಧ, ಬೆ೦ಗಳೂರು-1. 





3 ಶ್ರೀ ಉಮೇಶ್‌ ಶಾಸ್ತಿ 22034219 
ಮ 

ಶಾಖಾಧಿಕಾರಿ, ಆಹಾರ-। ಶಾಖೆ, 

ಕೊಠಡಿ ಸಂಖ್ಯೆ:19, ನೆಲಮಹಡಿ, ವಿಕಾಸಸೌಧ, ಬೆ೦ಗಳೂರು-1. 








4 ಶಾಖಾಧಿಕಾರಿ, ಆಹಾರ-2 ಶಾಖೆ, 22034218 
ಕೊಠಡಿ ಸಂಖ್ಯೆ:19, ನೆಲಮಹಡಿ, ವಿಕಾಸಸೌಧ, ಬೆ೦ಗಳೂರು-1. 
6 ಶೀ ಗುರುನಾಥ ರೆಡ್ಡಿ 22034202 


ಶಾಖಾಧಿಕಾರಿ, ಸ್ವೀಕೃತಿ ಮತ್ತು ರವಾನೆ ಶಾಖೆ, 
ಕೊಠಡಿ ಸಂಖ್ಯೆ:34, ನೆಲಮಹಡಿ, ವಿಕಾಸಸೌಧ, ಬೆ೦ಗಳೂರು-1 

















ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫, ೨೦೧೬ ೭೩೭ 





ಮೇಲ್ಮನವಿ ಪಾಧಿಕಾರ : 





ಕ.ಸಂ ಪದನಾಮ ದೂರವಾಣಿ ಸಂಖ್ಯೆ 





1 ಶೀ ಎಸ್‌.ಎನ್‌.ಕೃಷ್ಣಮೂರ್ತಿ 
ಸರ್ಕಾರದ ಉಪ ಕಾರ್ಯದರ್ಶಿಗಳು, 22034189 
ಆಹಾರ, ನಾಗರಿಕ ಸರಬರಾಜು ಮತ್ತು ಗಾಹಕರ ವ್ಯವಹಾರಗಳ ಇಲಾಖೆ, 


ಫ್ಯಾಕ್ಸ್‌ ನಂ:22353959 
ಕೊಠಡಿ ಸಂಖ್ಯೆ: 19, ನೆಲಮಹಡಿ, ವಿಕಾಸಸೌಧ, ಬೆಂಗಳೂರು-560 001, 

















(XVI) ನಿಯಮಿಸಬಹುದಾದಂತಹ ಇತರ ಮಾಹಿತಿಯನ್ನು ಪಕಟಿಸುವುದು : 
ಈ ಮೇಲಿನ ಮಾಹಿತಿಯನ್ನು ಆಗಿಂದಾಗ್ಗೆ ಪರಿಷ್ಕರಿಸಿ ನವೀಕರಿಸಲಾಗುತ್ತದೆ. ಇನ್ನಿತರೆ ವಿಷಯಗಳು ಯಾವುದೂ ಇರುವುದಿಲ್ಲ. 


೧.೧. 30 ಎಂ.ಆರ್‌. ಪ್ರಹ್ಲಾದ್‌ 
50-50 ಸರ್ಕಾರದ ಅಧೀನ ಕಾರ್ಯದರ್ಶಿ (ಸಮನ್ವಯ) 
ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. 


REVENUE SECRETARIAT 
NOTIFICATION 
No.RD:117:BHUDAPU:2014, BENGALURU, DATED:25.07.2015 


Whereas, the Government of Karnataka, in exercise of the powers conferred by Sub-Section 4 of Section 4 of the Karnataka Land 
Revenue Act, 1964 (Karnataka Act 12 of 1964) proposes to issue a Notification to alter the limits of Lokkanahalli Hobli and Ramapura 
Hobli in Kollegal Taluk and Chamarajanagara District, as specified in the schedule. 

Now, therefore, the exercise of the powers conferred by section 6 of the said Act, notice is hereby given for the information of all 
the persons likely to be affected, thereby that the proposal will be taken into consideration on or after one month from the date of 
publication of the notification in the Official Gazette. 

Any objection or suggestion which may be received by the State Government from anyperson with respect to the said proposal 
before the date specified above will be considered by the State Government. 


Objections or suggestions may be addressed to the Deputy Commissioner, Chamarajanagara District. 
SCHEDULE-1 


The Village Accountant Circles specified in Column No.3 shall be excluded along with the Villages specified in Column No. 4 from 
the limits shown against them in Column No. 2. 





Name of the Name of the Village 
Hobli Accountant Circle 


(1) (2) (3) (4) 
1 Lokkanahalli 1.  Hugyam Hugyam (Along 


Sl.No. Name of the Villages 








ಹ 


Nellur 





with 14 Hamlet 
Villages) 


Anchepalya 





Peddanapalya 





Kudaluru 





Munigowdanadoddi 





Jallipalya 





Yarambadi 





Karigowdanadoddi 





|0| A DON] ಹ ಲ N 


Shilaridoddi 





೨ 
ಐ 


Papashettydoddi 





ಹ 
ಹ್‌ 


Pandyanadododi 





ಇ 
ಣ 


Kottanamoole 





ಮು 
ಲು 


(810 Byalu 





೨ 
he 


Bhadraiahnadoddi 
















































































೭೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫, ೨೦೧೬ ಭಾಗ ೪ಎ 
Name of the Name of the Village | 
51.110. | | Name of the Villages 
Hobli Accountant Circle 
(1) (2) (3) (4) 
2. Minyam Minyam (Along 1.  Gajanuru 
with 09 Hamlet 2. Koppa 
Villages) 
3. Soolekobe 
4. Nakkundi 
5. Kempasiddegowdanadoddi 
6. Tattekeredoddi 
7. Karalemaduvinadoddi 
8. Puttegowdanadoddi 
9. Karubevinakobedoddi 
SCHEDULE-lI 


The Village Accountant Circles specified in Column No.3 shall be included along with the Villages specified in Column No. 4 


shown against them in Column No. 2. 





Name of the 


1.10. 
0 Hobli 


Name of the Village 
Accountant Circle 


Name of the Villages 





(1) (2) 


(3) 


(4) 





1 Ramapura 


1. Hugyam 


Hugyam (Along 
with 14 Hamlet 
Villages) 


per 


Nellur 





Anchepalya 





Peddanapalya 





Kudaluru 





Munigowdanadoddi 





Jallipalya 





Yarambadi 





Karigowdanadoddi 





ಏ೦| ೦0 ADAM P| N 


Shilaridoddi 





KR 
ಐ 


Papashettydoddi 





ಹ 
mw 


Pandyanadoddi 





ಮ 
ಣ 


Kottanamoole 





ಮ 
ಲು 


Kallatti Byalu 





೨ 
ಡ್‌ 


Bhadraiahnadoddi 














2. Minyam 





Minyam (Along 
with 09 Hamlet 
Villages) 


ಹ 


Gajanuru 





Koppa 





Soolekobe 





Nakkundi 





Kempasiddegowdanadoddi 





Tattekeredoddi 





Karalemaduvinadoddi 





Puttegowdanadoddi 








ON ADM |W N 


Karubevinakobedoddi 








The proposal specified above shall come into effect from such date, as the State Government may specify by the Notification 
proposed to be issued under Sub-section 4 of Section 4 of the Karnataka Land Revenue Act, 1964 (Karnataka Act No. 12 of 1964) 


P.R. 01 
50-50 


By Order and in the name of the Governor of Karnataka, 


K. NIRANJANAMURTHY 


Under Secretary to Government (1/0) 


Revenue Department. (SSLR) 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫, ೨೦೧೬ ೭೩೯ 





ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಒಳ 401 ಪಿಎಂಎಸ್‌ 2014, ಬೆಂಗಳೂರು ದಿನಾಂಕ : 17-12-2015 


1872ರ ಭಾರತೀಯ ಕ್ರಿಶ್ಚಿಯನ್‌ ವಿವಾಹ ಕಾಯಿದೆಯ ಕಲಂ 7 (ಕೇಂದ್ರ ಕಾಯ್ದೆ 20/ರನ್ವಯ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ 
₹ ಫ್ರಾನ್ಸಿಸ್‌ ಕೆ.ವಿ, ವಕೀಲರು, ಹೊಸೊಳಿಕೆ ಮನೆ, ಧರ್ಮಸ್ಥಳ ಗ್ರಾಮ ಮತ್ತು ಅಂಚೆ, ಬೆಳ್ತಂಗಡಿ ತಾಲ್ಲೂಕು, ದಕ್ಷಿಣ ಕನ್ನಡ - 574 216 - ಇವರನ್ನು 
ಶ್ಲಿಯನ್‌ ಸಂಪ್ರದಾಯದ ಪ್ರಕಾರ ವಿವಾಹ ನೋಂದಣಿ ಉದ್ದೇಶಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತಗೊಳಿಸಿ ಮೇಲಿನ ಕಾಯಿದೆಯಡಿಯಲ್ಲಿ ಸೂಚಿಸಿರುವ 
ತ್ತಿಗೊಳಪಟ್ಟು ಕ್ರಿಶ್ಚಿಯನ್‌ ಜನಾಂಗದ ವಿವಾಹ ನೋಂದಣಾಧಿಕಾರಿಯನ್ನಾಗಿ ಕಾರ್ಯನಿರ್ವಹಿಸಲು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 


pf) 


ಆದೇಶದವರೆಗೆ ನೇಮಿಸಿದೆ. 


(do (@ 


ಜಿ 


ಸದರಿ ಕಾಯ್ದೆಯಡಿ ಪ್ರದತ್ತವಾಗಿರುವಂತೆ ಅರ್ಜಿದಾರನು ತಾವು ನೆರವೇರಿಸುವ ಪ್ರತಿ ವಿವಾಹದ ವಿವರಗಳನ್ನು ಕಡ್ಡಾಯವಾಗಿ ನೋಂದಣಿ 
ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರು, ಕರ್ನಾಟಕ, ಬೆಂಗಳೂರು (Inspector General of Registration and Commissioner for 
Stamps in Karnataka, Bengaluru) ಇವರಿಗೆ ಕಳುಹಿಸತಕ್ಕದ್ದು. 
P.R. 04 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
S.C. 25 ಪ್ರಕಾಶ್‌ ವೈ.ಕೆ. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು) 


ANIMAL HUSBANDRY & FISHERIES SECRETARIAT 
CORRIGENDUM 
No.AHF:72:SFE:2014, BENGALURU, DATED:16.12.2015 
Notification of draft rules for “Karnataka Marine Fishing (Regulation) (Amendment) Rules, 2015 issued on 24-11-2015 under 


Notification No. AHF 72 SFE 2014, the following words and sentences in Rule-2. Amendment of rule 14. - In Karnataka Marine Fishing 
(Regulation) Rules, 1987, in rule 14.. 


(1) “In sub-rule (1), for the words “Rupees One Hundred’ the words ‘Rupees One Thousand” shall be substituted ; and 
(ii) In sub-rule (2), for the words “Rupees Fifty” the words “Rupees Five Hundred” shall be substituted.” 

Shall be replaced by the following words and sentences and read accordingly. 
(1) In sub-rule (1), for the words “Rupees One Hundred’ the words ‘Rupees Five Hundred” shall be substituted ; and 
(ii) In sub-rule (2), for the words “Rupees Fifty” the words “Rupees Two Hundred Fifty” shall be substituted. 

P.R. 05 By Order and in the name of the Governor of Karnataka 

50 -200 Rashmi Shivashankar Pol 


Under Secretary to Government 
Animal Husbandry & Fisheries Department (Fisheries) 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಕಂಇ 27 ಭೂಸ್ಟಾಹಾ 2015, ಬೆ೦ಗಳೂರು ದಿನಾಂಕ : 08-12-2015 


ಹಾಸನ ಜಿಲ್ಲೆ, ಅರಸೀಕೆರೆ ತಾಲ್ಲೂಕು ಕಸಬಾ ಹೋಬಳಿ, ಲಾಯಲಾಪುರ ಗ್ರಾಮದ ಸ.ನಂ. 22ರಲ್ಲಿನ ಒಟ್ಟು 00-05 ಗುಂಟೆ ಜಮೀನನ್ನು 
ಅರಸೀಕೆರೆ-ಬೀರೂರು ದ್ವಿಪಥ ರೈಲ್ವೆ ಯೋಜನೆ ನಿರ್ಮಾಣಕ್ಕಾಗಿ ಭೂಸ್ವಾಧೀನಪಡಿಸಲು ಸರ್ಕಾರದ ಆದೇಶ ಸಂಖ್ಯೆ : ಕಂಇ 27 ಭೂಸ್ಪಾಹಾ 2013, 
ದಿನಾಂಕ : 14-08-2013ರಂದು ಭೂಸ್ವಾಧೀನ ಕಾಯ್ದೆ 1894ರ ಕಲಂ 6(1)ರ ಅಧಿಸೂಚನೆಯನ್ನು ಹೊರಡಿಸಲಾಗಿರುತ್ತದೆ. ಸದರಿ ಅಧಿಸೂಚನೆಯನ್ನು 
ಕರ್ನಾಟಕ ರಾಜ್ಯ ಪತ್ರದಲ್ಲಿ ದಿನಾಂಕ : 29-08-2013ರಂದು ಮತ್ತು ಗ್ರಾಮಚಾವಡಿಯಲ್ಲಿ ದಿನಾಂಕ : 26-10-2013ರಂದು ಪ್ರಕಟಿಸಲಾಗಿತ್ತು. ಸದರಿ 
ಅಂತಿಮ ಅಧಿಸೂಚನೆಯು ಕೊನೆಯದಾಗಿ ಗ್ರಾಮಚಾವಡಿಯಲ್ಲಿ ಪ್ರಕಟವಾದ ದಿನಾಂಕದಿಂದ ಭೂಸ್ವಾಧೀನ ಕಾಯ್ದೆ 1894ರ ಕಲಂ 111ರ ಪ್ರಕಾರ 
ಐತೀರ್ಪನ್ನು ಎರಡು ವರ್ಷದೊಳಗೆ ಅಂದರೆ ದಿನಾಂಕ : 25-10-2015ರೊಳಗೆ ರಚಿಸಿ ಅನುಮೋದನೆಯಾಗಬೇಕಾಗಿತ್ತು. 


ಈ ಮಧ್ಯದಲ್ಲಿ “ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು, ಪುನರ್ವಸತಿ ಮತ್ತು ಪುನರ್‌ ನಿರ್ಮಾಣದ 
ಕಾಯ್ದೆ -2013” ದಿನಾಂಕ : 01-01-2014ರಿ೦ದ ಜಾರಿಗೆ ಬಂದಿರುತ್ತದೆ. ಈ ಕಾಯ್ದೆಯ ಕಲಂ 24(1-ಎ)ರಲ್ಲಿ ಭೂಸ್ವಾಧೀನ ಕಾಯ್ದೆ 1894ರ ಕಲಂ 11(1)ರ 
ಪ್ರಕಾರ ಐತೀರ್ಪು ರಚಿಸದೇ ಇರುವ ಪ್ರಕರಣಗಳಲ್ಲಿ ಪರಿಹಾರವನ್ನು ನಿರ್ಧರಿಸಲು ಹೊಸ ಕಾಯ್ದೆ 2013ರ ಎಲ್ಲಾ ನಿಬಂಧನೆಗಳು ಅನ್ವಯವಾಗುತ್ತವೆ. 

ಸದರಿ ಕಾಯ್ದೆಯ ಕಲಂ 109ರಲ್ಲಿ ನಿಯಮಾವಳಿಗಳನ್ನು ರಚಿಸಲು ಆಯಾ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಪ್ರತ್ಯಾಯೋಜಿಸಲಾಗಿರುತ್ತದೆ. ಅದರಂತೆ 
ರಾಜ್ಯ ಸರ್ಕಾರವು ನಿಯಮಾವಳಿಗಳನ್ನು ರಚಿಸುವ ಪ್ರಕ್ರಿಯೆಯು ಜಾರಿಯಲ್ಲಿದ್ದುದ್ದರಿಂದ ಐತೀರ್ಪನ್ನು ರಚಿಸಲು ಕಾಯ್ದೆಯ ಕಲಂ 25ರಡಿ 
ಅವಕಾಶವಿರುವಂತೆ 1 ತಿಂಗಳ ಕಾಲಾವಕಾಶವನ್ನು ವಿಸ್ತರಿಸಲು ಜಿಲ್ಲಾಧಿಕಾರಿ, ಹಾಸನ ಜಿಲ್ಲೆ ಇವರು ಪತ್ರ ಸಂಖ್ಯೆ ತ ಭೂಸ್ವಾಧೀನ : 224/215-16 


೭೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫, ೨೦೧೬ ಭಾಗ ೪ಎ 





ವಿ ನು" 
ಒಳಗೊಂಡಿರುವ ಹಿನ್ನೆಲೆಯಲ್ಲಿ “ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು, ಪುನರ್ವಸತಿ ಮತ್ತು ಪುನರ್‌ ನಿರ್ಮಾಣದ 
ಕಾಯ್ದೆ -2013”ರ ಕಲಂ 25ರಡಿ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಪ್ರಕರಣದಲ್ಲಿ ಐತೀರ್ಪನ್ನು ತಯಾರಿಸಲು ಅಂತಿಮವಾಗಿ 
ಕಾಯ್ದೆಯಡಿ ನಿಗದಿಪಡಿಸಿದ್ದ ದಿನಾಂಕ : 25-10-2015ರ ಅವಧಿಯಿಂದ ದಿನಾಂಕ : 25-12-2015ರವರೆಗೆ ಐತೀರ್ಪನ್ನು ತಯಾರಿಸಲು ಅವಧಿ ವಿಸ್ತರಿಸಿ 


ಆದೇಶಿಸಿದೆ. 


ದಿನಾಂಕ : 29-09-2015ರಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದರು. ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ ರೈಲ್ವೆ ಯೋಜನೆಯು ಸಾರ್ವಜನಿಕ ಹಿತಾಸಕ್ತಿಯನ್ನು 


೧.೧. 06 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
6.0.25 ಶಂಕರಗೌಡ ಸಿ. ದೊಡ್ಡಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ವಾಧೀನ-1೬3) 


LAW SECRETARIAT 
NOTIFICATION 
No.LAW:105:LCE:2015, BENGALURU, DATED : 07.12.2015 
In exercise of the powers vested with the Government, it is hereby notified that the Court of Il Additional District and 


Sessions Judge, Bagalkot is designated as M.A.C.T.- Xll to try the Motor Vehicle Compensation cases under Section 165 of 
Motor Vehicles Act, 1988. 


P.R. 07 By Order and in the name of the Governor of Karnataka 
50-10 5. Umesha 
Under Secretary to Government (Admn.-1) 
Law Department 


LAW SECRETARIAT 
NOTIFICATION 
No.LAW:106:LCE:2015, BENGALURU, DATED : 07.12.2015 
In exercise of the powers vested with the Government, it is hereby notified that the Il Additional District and Sessions Court, 


Chikkaballapura (sitting at Chintamani) is empowered as Special Court to try the cases falling under POCSO Act, 2012 having the 
jurisdiction of Chintamani and Sidlaghatta Taluks of Chikkaballapura District. 


P.R. 08 By Order and in the name of the Governor of Karnataka 
50-10 5. Umesha 
Under Secretary to Government (Admn.-1) 
Law Department 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಕಂಇ 462 ಎಲ್‌ಆರ್‌ಎ 2015, ಬೆಂಗಳೂರು ದಿನಾಂಕ : 04-12-2015 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 48ರ ಉಪ ಕಲಂ (1) ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಚಿಕ್ಕೋಡಿ 
ತಾಲ್ಲೂಕು ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಹೊರಡಿಸಲಾದ ಸರ್ಕಾರ ಅಧಿಸೂಚನೆ ಸಂಖ್ಯೆ : ಕ೦ಜ 206 ಎಲ್‌ಆರ್‌ಎ 2014 ದಿನಾಂಕ : 
19-06-2014ರಲ್ಲಿಯ ಕ್ರಮ ಸಂಖ್ಯೆ : 02ರಲ್ಲಿನ ಶ್ರೀ ಶ್ರೀನಿವಾಸ ಸುರೇಶ ಪಾಟೀಲ, ಸಾ: ಚಿಕ್ಕಲವಾಳ, ಚಿಕ್ಕೋಡಿ ತಾಲ್ಲೂಕು. ಇವರ ಬದಲಿಗೆ ಶ್ರೀ ಸತೀಶ 


ಬಲವಂತರಾವ್‌ ಕುಲಕರ್ಣಿ, ವಾಡಾ ಗಲ್ಲಿ, ಚಿಕ್ಕೋಡಿ ತಾಲ್ಲೂಕು, ಇವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಿದೆ. 


೧.೧. 09 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
6.0.15 ಬಾಲರಾಜ ದೇವರಖದ್ರಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ) 
ಕಂದಾಯ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ ಆರ್‌ಡಿ:43:ಎಲ್‌ಜಿಸಿ:2014, ಬೆ೦ಗಳೂರು ದಿನಾಂಕ : 05-12-2015 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆರ್‌ಡಿ 43 ಎಲ್‌ಜಿಸಿ 2014 ದಿನಾಂಕ : 09-02-2015 ರನ್ವಯ ದಾವಣಗೆರೆ ಜಿಲ್ಲೆಯ, ದಾವಣಗೆರೆ 
ಉತ್ತರ ವಿಧಾನಸಭಾ ಕ್ಷೇತ್ರದ ಬಗರ್‌ ಹುಕ್ಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಕ್ರಮ ಸಂಖ್ಯೆ : 3ರಲ್ಲಿ “ಶ್ರೀ ಎ.ಕೆ. ಸಣ್ಣಮೈಲಪ್ಪ ಬಿನ್‌ 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫, ೨೦೧೬ ೭೪೧ 





ಶಿವಲಿಂಗಪ್ಪ, (ಪ.ಜಾತಿ) ಕಡ್ಹೇಬಾಳು ಅಂಚೆ, ಮಾಳಗೊಂಡನಹಳ್ಳಿ ಗ್ರಾಮ, ದಾವಣಗೆರೆ ತಾಲ್ಲೂಕು, ದಾವಣಗೆರೆ ಜಿಲ್ಲೆ” ಇವರ ಬದಲಿಗೆ “ಶ್ರೀ ಎ.ಕೆ. ಮಂಜಪ್ಪ 
ಬಿನ್‌ ಕರಿಯಪ್ಪ ದುರುಗಪ್ಪ (ಪ.ಜಾತಿ) ಕಡ್ಲೇಬಾಳು, ದಾವಣಗೆರೆ ತಾಲ್ಲೂಕು” ಇವರನ್ನು ಸಮಿತಿಯ ಅಧಿಕಾರೇತರ ಸದಸ್ಯರನ್ನಾಗಿ ನಾಮನಿರ್ದೇಶನ 
ಮಾಡಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿ ಆದೇಶಿಸಿದೆ. 


ಉಳಿದಂತೆ ಸದರಿ ಅಧಿಸೂಚನೆಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. 


P.R. 10 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
S.C. 25 ಮಹಾಂತೇಗೌಡ ಎಸ್‌.ಎಲ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಮಂಜೂರಾತಿ-3) 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಒಳಿ 814 ಪಿಎಂಎಸ್‌ 2015, ಬೆಂಗಳೂರು ದಿನಾಂಕ : 17-12-2015 


1872ರ ಭಾರತೀಯ ಕ್ರಿಶ್ಚಿಯನ್‌ ವಿವಾಹ ಕಾಯಿದೆಯ ಕಲಂ 7 (ಕೇಂದ್ರ ಕಾಯ್ದೆ X೪)ರನ್ವಯ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ 
Sri Pradeep P.J., Advocate, “Bethel”, No. 6/92, Near Vijaya Bank, 76, Badagabettu, Bailoor, Udupi-576 101 - ಇವರನ್ನು ಕ್ರಿಶ್ಚಿಯನ್‌ 
ಸಂಪ್ರದಾಯದ ಪ್ರಕಾರ ವಿವಾಹ ನೋಂದಣಿ ಉದ್ದೇಶಕ್ಕಾಗಿ ಉಡುಪಿ ಜಿಲ್ಲೆಗೆ ಸೀಮಿತಗೊಳಿಸಿ ಮೇಲಿನ ಕಾಯಿದೆಯಡಿಯಲ್ಲಿ ಸೂಚಿಸಿರುವ ಷರತ್ತಿಗೊಳಪಟ್ಟು 
ಕ್ರಿಶ್ಚಿಯನ್‌ ಜನಾಂಗದ ವಿವಾಹ ನೋಂದಣಾಧಿಕಾರಿಯನ್ನಾಗಿ ಕಾರ್ಯನಿರ್ವಹಿಸಲು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 


ನೇಮಿಸಿದೆ. 


ಸದರಿ ಕಾಯ್ದೆಯಡಿ ಪ್ರದತ್ತವಾಗಿರುವಂತೆ ಅರ್ಜಿದಾರನು ತಾವು ನೆರವೇರಿಸುವ ಪ್ರತಿ ವಿವಾಹದ ವಿವರಗಳನ್ನು ಕಡ್ಡಾಯವಾಗಿ ನೋಂದಣಿ 
ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರು, ಕರ್ನಾಟಕ, ಬೆಂಗಳೂರು (Inspector General of Registration and Commissioner for 
Stamps in Karnataka, Bengaluru) ಇವರಿಗೆ ಕಳುಹಿಸತಕ್ಕದ್ದು. 


P.R. 03 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
$.C.25 ಪ್ರಕಾಶ್‌ ವೈ.ಕೆ. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು) 


ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಯುಸೇಇ 110 ಸಮನ 2013, ಬೆಂಗಳೂರು ದಿನಾಂಕ : 14-12-2015 


ಭಾರತ ಸಂವಿಧಾನದ ಅನುಚ್ಛೇದ 371(ಜೆ)ಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಹೊರಡಿಸಿರುವ ಕರ್ನಾಟಕ ಸಾರ್ವಜನಿಕ ಉದ್ಯೋಗ 
(ಹೈದರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ, 2013ರನ್ವಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ರಾಜ್ಯ 
ಮಟ್ಟದ ಕಛೇರಿಯ ಸೇವೆಯಲ್ಲಿನ ಹುದ್ದೆಗಳಲ್ಲಿ ವೃಂದವಾರು ಹೈದರಾಬಾದ್‌-ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಸ್ಥಳೀಯ ವ್ಯಕ್ತಿಗಳಿಗೆ ಲಭ್ಯವಿರುವ ಶೇ.8ರಷ್ಟು 
ಹುದ್ದೆಗಳನ್ನು ಹಾಗೂ ಪ್ರಾದೇಶಿಕ ಸ್ಥಳೀಯ ವೃಂದಗಳಲ್ಲಿ ವೃ೦ದವಾರು ಹೈದರಾಬಾದ್‌-ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಸ್ಥಳೀಯ ವ್ಯಕ್ತಿಗಳಿಗೆ ಸಮೂಹ-ಎ 
(ಕಿರಿಯ ಶ್ರೇಣಿ) ಮತ್ತು ಸಮೂಹ-ಬಿ ಹುದ್ದೆಗಳಲ್ಲಿ ಶೇ.75ರಷ್ಟು ಹುದ್ದೆಗಳನ್ನು, ಸಮೂಹ “ಸಿ” ಹುದ್ದೆಗಳಲ್ಲಿ ಶೇ. 80ರಷ್ಟು ಹುದ್ದೆಗಳನ್ನು ಮತ್ತು ಸಮೂಹ 
“ಡಿ' ಹುದ್ದೆಗಳಲ್ಲಿ ಶೇ. 85ರಷ್ಟು ಹುದ್ದೆಗಳನ್ನು ಮೀಸಲಿರಿಸಿ ಅಧಿಸೂಚಿಸಲಾಗಿತ್ತು. 

ವೃಂದದ ಅಧಿಕಾರ ವ್ಯಾಪ್ತಿಯು ರಾಜ್ಯ ಸರ್ಕಾರದಲ್ಲಿ ಅಥವಾ ಸಂಸ್ಥೆಯಲ್ಲಿ, ನಿಕಾಯದಲ್ಲಿ ಅಥವಾ ಸಂಘಟನೆಯಲ್ಲಿ ರಾಜ್ಯ ವ್ಯಾಪ್ತಿಯದ್ದಾಗಿರುವಲ್ಲಿ 
ರಾಜ್ಯ ಮಟ್ಟದ ಸ್ಥಳೀಯ ವೃಂದ ಮತ್ತು ಪ್ರಾದೇಶಿಕ ಸ್ಥಳೀಯ ವೃಂದಗಳನ್ನು ವಿಲೀನಗೊಳಿಸಿ ರಾಜ್ಯವ್ಯಾಪಿ ಸ್ಥಳೀಯ ವೃಂದವನ್ನು ರಚಿಸಲು ಸರ್ಕಾರದ 
ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್‌ 43 ಹೆಚ್‌ಕೆಸಿ 2013, ಬೆಂಗಳೂರು, ದಿನಾಂಕ : 29-01-2014ರಲ್ಲಿ ಅವಕಾಶ ಕಲ್ಪಿಸಿದ್ದು, ಅದರಂತೆ ಯುವ 
ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ರಾಜ್ಯವ್ಯಾಪಿ ಸ್ಥಳೀಯ ವೃಂದವನ್ನು ರಚಿಸಿ, ಸದರಿ ಹುದ್ದೆಗಳನ್ನು ಹೈದರಾಬಾದ್‌-ಕರ್ನಾಟಕ ಪ್ರದೇಶ ವ್ಯಾಪ್ತಿಯ 
ಸ್ಥಳೀಯ ವ್ಯಕ್ತಿಗಳಿಗೆ ಮೀಸಲಿರಿಸಿ ಅನುಬ೦ಧದಲ್ಲಿರುವಂತೆ ಪರಿಷ್ಕರಿಸಿ ಅಧಿಸೂಚಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌. ಪ್ರಭುಶಂಕರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ 


೭೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫, ೨೦೧೬ ಭಾಗ ೪ಎ 








ಅನುಬಂಧ-1 
ಹೈದರಾಬಾದ್‌ ಕರ್ನಾಟಕ ಪ್ರಾಂತ್ಯಕ್ಕೆ ಮೀಸಲಾತಿಯನ್ನು ಕಲ್ಪಿಸಲು ಎಲ್ಲಾ ವೃಂದಗಳ ಮೀಸಲಾತಿ ವಿವರ 
























































ಪ್ರಾದೇಶಿಕ ರಾಜ್ಯ ವ್ಯಾಪಿ ಸ್ಥಳೀಯ ವೃಂದದಲ್ಲಿ ನೇರ 
ವೃಂದ ಮತ್ತು ನೇಮಕಾತಿ ನಿಯಮಗಳನ್ವಯ ಮಂಜೂರಾದ ಹ ಸ 
ಮಿಗ ರಾಜ್ಯ ಹೈದರಾಬಾದ್‌- ಸ್ಥಳೀಯ ರಾಜ್ಯ ನೇಮಕಾತಿ ಹಾಗೂ ಮುಂಬಡ್ತಿಗೆ 
ಕ್ರ ಪಸ ಚಚ ರಾಜ್ಯ ಮಟ್ಟದ ಮಟ್ಟದ ಕರ್ನಾಟಕ ವೃಂದ ವ್ಯಾಪಿ ಗುರುತಿಸಲಾದ ಹುದ್ದೆಗಳು ಉಳಿದ 
ಮ 
ಹುದ್ದೆ ಕಛೇರಿಯಲ್ಲಿನ | ಸ್ಥಳೀಯ ಪ್ರದೇಶ (ಗ್ರೂಪ್‌- ಸ್ಥಳೀಯ ಮೂಲ 
ಸಂ. (ರೂ.ಗಳಲ್ಲಿ) 
ಸ ಸ ಮೂಲ ನೇರ ವೃಂದಬಲ ವೃಂದ ವ್ಯಾಪ್ತಿಯಲ್ಲಿನ ಎ.ಬಿ-75% ವೃಂದ ನೇರ ವೃಂದ 
ಮುಂಬಡ್ಡಿ ನಿಯೋಜನೆ ಹ್‌ ಮುಂಬಡ್ಡಿ ಒಟ್ಟು 
ವೃಂದ ನೇಮಕಾತಿ ಈ (8%) ವೃಂದ ಬಲ ಸಿ-80% (9.11) ನೇಮಕಾತಿ ಸ ಈ 
ಡಿ-85% 
1 2 3 4 5 6 7 8 9 10 11 12 13 14 15 16 
ಗುಂಪು - "ಎ' 
1 ನಿರ್ದೇಶಕರು ದ 1 ಐಎಎಸ್‌/ಐಪಿಎಸ್‌/ಕೆಎಎಸ್‌ ಎ ತ ೭ — ಠ್‌, ಲ ತೆ ಈ 
2 ಜಂಟಿ ನಿರ್ದೇಶಕರು 40050-56550 2 — ಶಿ — 2 — ದ — ತ ಇ. ಜಾ = ಡೆ 
3 ಉಪ ನಿರ್ದೇಶಕರು 28100-50100 7 ದ 7 — 5 1 — — 1 — 1 1 6 
ಸ.ಕಾ. 
4 28100-50100 1 — 1 ದ — ದ ಪ ನ ಹ ವಃ RF ೭ ಈ 
ಅಭಿಯಂತರರು 
ಗುಂಪು - 'ಬಿ' 
1 4 
ಸಹಾಯಕ 
ಚಿ ಬಜಾರು 22800-43200 27] 11 16 — 3 1 ಇ) 4 5 Vacancy based on 5 99) 
rotation basis 
ಸಹಾಯಕ 
6 ಅಭಿಯಂತರರು 22800-43200 1 ದ್‌ — 1 — ದ ವ್ಯ ಎ — ಜು ಮಿ ಡ್‌ ಹ 
(ಸಿವಿಲ್‌) 
ಸಹಾಯಕ 
7 ಅಭಿಯಂತರರು 22800-43200 1 ದ್‌ — 1 — ದ ತ — 1. ಇ ಹ ಈ ೬ 
(ಎಲೆಕ್ಸಿಕಲ್‌) 
8 ಲೆಕ್ಕಾಧಿಕಾರಿ 22800-43200 1 — — 1 — ದ ಹಾ — 1. & ಹ ೭ 





















































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫, ೨೦೧೬ ೭೪೩ 




























































































ಗುಂಪು - "ಸಿ 
9 ಲೆಕ್ಕಾಧೀಕ್ಷಕರು 21600-40050 2 — 2 — 2 1 ದ — 1 — 1 1 1 
ಕಿರಿಯ 

10 17650-32000 1 — — 1 — — — — — — — — — 
ಅಭಿಯಂತರರು 

11 ಅಧೀಕ್ಷಕರು 20000-36300 28 — 28 — 7 1 4 3 4 — 4 4 24 
ಪ್ರಥಮ ದರ್ಜೆ 

12 14550-26700 11 7 7 — 14 2 — — 2 1 1 2 12 
ಸಹಾಯಕರು 

13 ಶೀಘಲಿಪಿಗಾರರು 14550-26700 6 4 2. — 5 1 ದ — 1 1 — 1 5 
ದ್ವಿತೀಯ ದರ್ಜೆ 

14 11600-21000 41 27 14 — 6 1 7 6 7 5 2 7 34 
ಸಹಾಯಕರು 

15 ಬೆರಳಚ್ಚುಗಾರರು 11600-21000 6 6 — — 5 1 — — 1 1 — 1 5 

16 ವಾಹನ ಚಾಲಕರು 11600-21000 4 3 1 — 4 1 ದ — 1 1 ದ 1 3 

17 ಲಿಫ್ಟ್‌ ಅಟೆಂಡರ್‌ 10400-16400 2 — 2 — 2 1 — — 1 — 1 1 1 

ಗುಂಪು - "ಡಿ? 

18 | ಅಟೆಂಡರ್‌/ಮಾರ್ಕರ್‌ 9600-14550 76 76 — — 18 2 10 9 1] 1] — 1] 65 

P.R. 02 ಆರ್‌. ಪ್ರಭುಶಂಕರ್‌ 

S.C. 200 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 37 ಸಮವಿ 2014, ಬೆಂಗಳೂರು, ದಿನಾಂಕ: 29-07-2015. 
ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ, 2012 ಸೆಕ್ಷನ್‌ 2(ಎ) ಪರಿಭಾಷಿಸಿರುವಂತೆ ದಿನಾಂಕ: 10-04-2006 ರಂದು ದಿನಗೂಲಿ ನೌಕರನಂತೆ ಹತ್ತು ವರ್ಷಗಳಿಗಿಂತ ಕಡಿಮೆಯಿರದಂತೆ 


ಕಾರ್ಯನಿರ್ವಹಿಸಿ ಸೇವೆಯನ್ನು ಪೂರ್ಣಗೊಳಿಸಿದಂತ ಮತ್ತು ಅಧಿನಿಯಮವು ಪ್ರಾರಂಭವಾದ ದಿನಾಂಕದಂದು ದಿನಗೂಲಿ ಆಧಾರದ ಮೇಲೆ ಕಾರ್ಯನಿರತರಾಗಿರುವ ಕರ್ನಾಟಕ ರಾಜ್ಯ ಸರ್ಕಾರದ ಕಂದಾಯ ಇಲಾಖೆಯ ಕೆಳಕಂಡ 
ವಿಭಾಗದಲ್ಲಿ ದಿನಗೂಲಿ ನೌಕರರಾಗಿ ಸೇವೆ ಸಲ್ಲಿಸುತ್ತಿರುವ ದಿನಗೂಲಿ ನೌಕರರ ಹೆಸರು ಮತ್ತು ಸೇವಾ ವಿವರಗಳನ್ನು ಅನುಬ೦ಧ-1 ರಲ್ಲಿ ಸದರಿ ಅಧಿನಿಯಮದ ಸೆಕ್ಷನ್‌ 3(1)ರಡಿ ಅಧಿಸೂಚಿಸಿದೆ. 





























೭೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫, ೨೦೧೬ ಭಾಗ ೪ಎ 
1) ಬೆಂಗಳೂರು ವಿಭಾಗ 
2) ಮೈಸೂರು ವಿಭಾಗ 
ಸದರಿ ಅನುಬ೦ಧ-1ರಲ್ಲಿ ಅಧಿಸೂಚಿಸಿರುವ ದಿನಗೂಲಿ ನೌಕರರು ಅಧಿಸೂಚನೆ ಸಂಖ್ಯೆ: ಸಂವ್ಯಶಾಇ 77 ಶಾಸನ 2012, ದಿನಾಂಕ: 15-02-2013 ರ ಮೂಲಕ ಜಾರಿಗೊಳಿಸಲಾದ ಕರ್ನಾಟಕ ದಿನಗೂಲಿ ನೌಕರರ 
ಕೇಮಾಭಿವೃದಿ ಅಧಿನಿಯಮ, 2012 ರಲ್ಲಿನ ಉಪಬಂಧಗಳಿಗೆ ಬದರಾಗಿರತಕ್ಷದ್ದು. 
pt ಲ"ಧಿ ನು ಬ KAA) 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌.ಎಲ್‌.ಮಹಾಂತೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ. (ಸಮನ್ವಯ) 
ವರ್ಗ ದಿನಗೂಲಿ ಸೇವೆಗೆ 
ದಿನಗೂಲಿ 
(ಸಾಮಾನ್ಯ ನೇಮಕಗೊಂಡ ಒಟ್ಟು 
ಟಃ ಸೇವೆಗೆ ಪ್ರಸ್ತುತ ಈ ಪ್ರಸ್ತುತ 
/ಹಿಂದುಳಿದ ಡ್‌ ಹುದೆ ಹಾಗೂ ವುಂದ ಪ್ರಸ್ತುತ ದಿನಗೂಲಿ ಸೇವೆ ಣ್‌ 
ದಿನಗೂಲಿ ಸೇರುವ ವೇಳೆ ವಿದ್ಯಾರ್ಹತೆ ಲ 9 ಹೆ ದಿನಗೂಲಿ ಸೇವೆಗೆ ದಿನಗೂಲಿ 
ಕ್ರ ಹುಟ್ಟಿದ ವರ್ಗ/ (ಸದರಿ ಹುದೆಗೆ ನಿರ್ವಹಿಸುತಿರುವ (ಸೇವಾ 
ಅಭ್ಯರ್ಥಿಯ ಹೆಸರು ಸೇವೆಗೆ ಸೇರಿದ ಅಭ್ಯರ್ಥಿಯ ಹಾಗೂ ಇ ತ್‌ ತೆಗೆದುಕೊಳಲು ಸೇವೆಯಲಿರುವ 
ಸಂ. ರ ದಿನಾಂಕ ಪರಿಶಿಷ್ಟ ರ ನೇಮಕಾತಿ ಹುದೆ ಹಾಗೂ ೪ ವಿಭಿನ್ನತೆ `ಸ 
ದಿನಾಂಕ ವಿದ್ಧಾರ್ಹತೆ ಪಡೆದ ky ಹೊರಡಿಸಿದ ಆದೇಶ ಬಗ್ಗೆ ಷರಾ 
ಜಾತಿ/ ರಿ ನಿಯಮದನ್ನಯ ವೃಂದ ವಿವರದೊಂದಿಗೆ 0 
ಮತ್ತು ಪಡೆದ ದಿನಾಂಕ 1 ೪ (ವೇತನ, ಇತರೆ) 
ಪರಿಶಿಷ್ಟ ಕ್‌ ನಿಗಧಿಪಡಿಸಿದ ವರ್ಷಗಳು) 
ದಿನಾಂಕ 
ಪಂಗಡ) ವಿದ್ಯಾರ್ಹತೆ) 
1 2 3 4 5 6 7 8 9 10 11 12 
ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಘಟಕ 
1 ಡಿ.ಆರ್‌.ಸುರೇಶ್‌ 1/7/1958 ಲಿಂಗಾಯಿತರು 5/9/1995 7ನೇ ತರಗತಿ — ವಾಹನ ಚಾಲಕರು ವಾಹನ ಸಿಬ್ಬಂದಿ(3) ಸಿಆರ್‌ 19 ವರ್ಷ ದಿನಗೂಲಿ 
ಸಿ ದರ್ಜೆ - ಭಾರಿ ಚಾಲಕರು 04/ 92-93 ಸೇವೆಯಲ್ಲಿ 
ಮೋಟಾರ್‌ ವಾಹನ ಸಿ ದರ್ಜೆ ದಿ:05/09/05 ಸ173/- 
ಚಾಲನಾ ಪರವಾನಗಿ ದಿನಭತ್ಯೆಯಂತೆ 
ಹೊಂದಿರಬೇಕು 
2 ಎಂ.ವಾಸುದೇವಮೂರ್ತಿ| 20/6/1966 ಆದಿ 5/9/1995 ಸ್‌.ಎಸ್‌.ಎಲ್‌.ಸಿ — ವಾಹನ ಚಾಲಕರು ವಾಹನ ಸಿಬ್ಬಂದಿ(3) ಸಿಆರ್‌ 19 ವರ್ಷ ದಿನಗೂಲಿ 
ಕರ್ನಾಟಕ ಸಿ ದರ್ಜೆ - ಭಾರಿ ಚಾಲಕರು 04/ 92-93 ಸೇವೆಯಲ್ಲಿ 
ಮೋಟಾರ್‌ ವಾಹನ ಸಿ ದರ್ಜೆ ದಿ:05/09/05 ಸ173/- 
ಚಾಲನಾ ಪರವಾನಗಿ ದಿನಭತ್ಯೆಯಂತೆ 
ಹೊಂದಿರಬೇಕು 









































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫, ೨೦೧೬ 


೭೪೫ 



























































ಭಾಗ ೪ಎ 
2 3 4 5 6 7 8 9 10 11 12 
ತುಮಕೂರು ಜಿಲ್ಲಾ ಘಟಕ 
ಸೋಮಶೇಖರ 20/5/1962 ಲಿಂಗಾಯಿತ 19/12/1986 |ಬಿಎಸ್‌.ಸಿ. 1986 — ಬೆರಳಚ್ಚುಗಾರ/ಸಹಾಯ ಬೆರಳಚ್ಚುಗಾರರು ಉಪ 19-12-1986 ದಿನಗೂಲಿ 
3ಬಿ ಇಂಗ್ಲೀಷ್‌ ಕನ್ನಡ ಕ, ಎಸ್‌.ಎಸ್‌.ಎಲ್‌.ಸಿ, /ಸಹಾಯಕರು ವಿಭಾಗಾಧಿಕಾರಿಗಳು/ ರಿಂದ ಈ ಸೇವೆಯಲ್ಲಿ 
ಓಪಿಂಗ್‌- ಕನ್ನಡ ಜೂನಿಯರ್‌ ಮಧುಗಿರಿ ಇವರ ತಹಲ್‌ವರೆಗೆ ₹12,600/- 
ಸೀನಿಯರ್‌ ಬೆರಳಚ್ಚು ಪರೀಕ್ಷೆ ಅ.ಜ್ಞಾಸಂಖ್ಯೆ: 28 ವರ್ಷ 
ಸಿಬ್ಬಂದಿ.ಸಿಆರ್‌.64/ ಸೇವಾ ವಿಚಿನ್ನತೆ 
86-87ದಿ:17/12/1986 ಇರುವುದಿಲ್ಲ. 
ಕನಿಷ್ಠ ವೇತನ 1 ದಿನಕ್ಕೆ 
₹16/-ರಂತೆ 
ಎಸ್‌.ವಿ.ಅಂಬುಜಾಕ್ಷಿ 22/7/1960 ಲಿಂಗಾಯಿತ 1/1/1990 ಎಸ್‌.ಎಸ್‌.ಎಲ್‌.ಸಿ ಬೆರಳಚ್ಚುಗಾರ/ಸಹಾಯ ಬೆರಳಚ್ಚುಗಾರರು ಜಿಲ್ಲಾಧಿಕಾರಿಗಳು, 01/1/1990 ದಿನಗೂಲಿ 
3ಬಿ 1979, ಬೆರಳಚ್ಚು ಕ ಎಸ್‌.ಎಸ್‌.ಎಲ್‌.ಸಿ, /ಸಹಾಯಕರು ತುಮಕೂರು ಇವರ ರಿಂದ ಈ ಸೇವೆಯಲ್ಲಿ 
1984 - ಕನ್ನಡ ಕನ್ನಡ ಜೂನಿಯರ್‌ ಅ.ಜ್ಞಾಸಂಖ್ಯೆ: ತಹಲ್‌ವರೆಗೆ 12,600/- 
ಸೀನಿಯರ್‌ ಮತ್ತು ಬೆರಳಚ್ಚು ಪರೀಕ್ಷೆ ಸಿಬ್ಬಂದಿ(1)ಸಿಆರ್‌.3 28 ವರ್ಷ 
ಕನ್ನಡ ಸೀನಿಯರ್‌ (1)/86-87 ಸೇವಾ ವಿಚಿನ್ನತೆ 
- ಶೀಘಲಿಪಿ ದಿ:26/2/989 ಕನಿಷ್ಠ | ಇರುವುದಿಲ್ಲ. 
ವೇತನ 1 ದಿನಕ್ಕೆ 
₹,26/-ರಂತೆ 
ಡಿ.ಆರ್‌.ಲೀಲಾವತಿ 21/2/1961 ಒಕ್ಕಲಿಗ 3ಎ 8/12/1986 ಎಸ್‌.ಎಸ್‌.ಎಲ್‌.ಸಿ ಬೆರಳಚ್ಚುಗಾರ/ ಬೆರಳಚ್ಚುಗಾರರು/ ಉಪ 08/12/1986 ದಿನಗೂಲಿ 
1977, ಕನ್ನಡ ಸಹಾಯಕ, ಸಹಾಯಕರು ವಿಭಾಗಾಧಿಕಾರಿಗಳು ರಿಂದ ಈ ಸೇವೆಯಲ್ಲಿ 
ಬೆರಳಚ್ಚು — ಎಸ್‌.ಎಸ್‌.ಎಲ್‌.ಸಿ, /ತಿಪಟೂರು ಇವರ ತಹಲ್‌ವರೆಗೆ ₹12,600/- 
ಜೂನಿಯರ್‌ - ಕನ್ನಡ ಜೂನಿಯರ್‌ ಅ.ಜ್ಞಾಸಂಖ್ಯೆ: 28 ವರ್ಷ 
30/06/1986 ಬೆರಳಚ್ಚು ಪರೀಕ್ಷೆ ಸಿಬ್ಬಂದಿ.ವಿವ45/ ಸೇವಾ ವಿಚಿನ್ನತೆ 
ಮತ್ತು - ಕನ್ನಡ 86-87ದಿ:03/2/1986 | ಇರುವುದಿಲ್ಲ. 
ಬೆರಳಚ್ಚು ಕನಿಷ್ಠ ವೇತನ 1ದಿನಕ್ಕೆ 
(ಸೀನಿಯರ್‌) ₹16/-ರಂತೆ 
ಮೇ 1987 
ಫರಹಾತ್‌ ಉನ್ನೀಸಾ 5/6/1959 ಹಿಂದುಳಿದ 22/12/1986 ಬಿ.ಎ.-ಏಪ್ರಿಲ್‌ ಬೆರಳಚ್ಚುಗಾರ/ಸಹಾಯಕ ಬೆರಳಚ್ಚುಗಾರರು ಉಪ 22/12/1986 ದಿನಗೂಲಿ 
ವರ್ಗ 1980, ಕನ್ನಡ ಎಸ್‌.ಎಸ್‌.ಎಲ್‌.ಸಿ, /ಸಹಾಯಕರು ವಿಭಾಗಾಧಿಕಾರಿಗಳು ರಿಂದ ಈ ಸೇವೆಯಲ್ಲಿ 
ಬಿ.ಸಿ.ಎಂ.-ಬಿ ಇಂಗ್ಲೀಷ್‌ ಕನ್ನಡ ಜೂನಿಯರ್‌ ಮಧುಗಿರಿ ಇವರ ತಹಲ್‌ವರೆಗೆ ₹12,600/- 
ಮುಸ್ಲಿಂ ಸೀನಿಯರ್‌ ಬೆರಳಚ್ಚು ಪರೀಕ್ಷೆ ಅ.ಜ್ಞಾಸಂಖ್ಯೆ: 28 ವರ್ಷ 
2ಬಿ ಬೆರಳಚ್ಚು-1984 ಸಿಬ್ಬಂದಿ.ಸಿಆರ್‌.64/ ಸೇವಾ ವಿಚಿನ್ನತೆ 
86-87ದಿ:17/12/1986 ಇರುವುದಿಲ್ಲ. 
ಕನಿಷ್ಠ ವೇತನ 1ದಿನಕ್ಕೆ 
₹18/-ರಂತೆ 








೭೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫, ೨೦೧೬ ಭಾಗ ೪ಎ 





























1 2 3 4 5 6 7 8 9 10 11 12 
7 ಆರ್‌.ರಮೇಶ್‌ 16/2/1959 ಲಿಂಗಾಯಿತ 29/4/1988 ಎಸ್‌.ಎಸ್‌.ಎಲ್‌.ಸಿ — ಬೆರಳಚ್ಚುಗಾರ/ಸಹಾಯಕ ಬೆರಳಚ್ಚುಗಾರರು ಉಪ 29/04/1988 ದಿನಗೂಲಿ 
3ಬಿ 1980 ಮತ್ತು. ಎಸ್‌.ಎಸ್‌.ಎಲ್‌.ಸಿ, /ಸಹಾಯಕರು ವಿಭಾಗಾಧಿಕಾರಿಗಳು ರಿಂದ ಈ ಸೇವೆಯಲ್ಲಿ 
ಕನ್ನಡ ಬೆರಳಚ್ಚು ಕನ್ನಡ ಜೂನಿಯರ್‌ ತಿಪಟೂರು ಇವರ ತಹಲ್‌ವರೆಗೆ ₹12,600/- 
-ಸೀನಿಯರ್‌- ಬೆರಳಚ್ಚು ಪರೀಕ್ಷೆ ಅ.ಜ್ಞಾಸಂಖ್ಯೆ: 28 ವರ್ಷ 
1984 ಸಿಬ್ಬಂದಿ.ವಿವ45/ ಸೇವಾ ವಿಚಿನ್ನತೆ 
86-87ದಿ:25/04/1988 ಇರುವುದಿಲ್ಲ. 
ಕನಿಷ್ಠ ವೇತನ 1ದಿನಕ್ಕೆ 
₹16/-ರಂತೆ 
ಚಿತ್ರದುರ್ಗ ಜಿಲ್ಲಾ ಘಟಕ 
8 ಆರ್‌.ಮಹೇಶ್ವರಮ್ಮ 27/4/1961 ಆದಿ 28/9/1986 ಪಿಯುಸಿ — ಬೆರಳಚ್ಚುಗಾರ/ಸಹಾಯಕ ಬೆರಳಚ್ಚುಗಾರರ/ ಆದೇಶ ಸಂಖ್ಯೆ; 27 ವರ್ಷ ದಿನಗೂಲಿ 
ಕರ್ನಾಟಕ ಎಸ್‌.ಎಸ್‌.ಎಲ್‌.ಸಿ, ಸಹಾಯಕರು ಆರ್‌ಡಿ 93 ಎಎಸ್‌ ಸೇವೆಯಲ್ಲಿ 
ಕನ್ನಡ ಜೂನಿಯರ್‌ 86/86-87 ₹6800/- 
ಬೆರಳಚ್ಚು ಪರೀಕ್ಷೆ ದಿ:28/09/1986 
ವೇತನ ₹360/- 
ಹಾಸನ ಜಿಲ್ಲಾ ಘಟಕ 
9 ಟಿ.ಎಸ್‌.ಗೌರಮ್ಮ 10/7/1961 ಸಾಮಾನ್ಯ 1/4/1985 ಪಿಯುಸಿ, ಕನ್ನಡ ಬಿ.ಎ- ಬೆರಳಚ್ಚುಗಾರ -— ಸಿ ಬೆರಳಚ್ಚುಗಾರ ದ ಜಿಲ್ಲಾಧಿಕಾರಿಗಳು, 29 ವರ್ಷ 3 ದಿನಗೂಲಿ 
ಮತ್ತು ಇಂಗ್ಲೀಷ್‌ ಜನವರಿ- ವೃಂದ ಸಿ ವೃಂದ ಹಾಸನ ಇವರ ಆದೇಶ ತಿಂಗಳು ಸೇವೆಯಲ್ಲಿ 
ಟೈಪಿಂಗ್‌ 1990 ಎಸ್‌.ಎಸ್‌.ಎಲ್‌.ಸಿ, ಸಂಖ್ಯೆ:ಇಎಸ್‌ಟ(1) ₹11600/- 
ಸೀನಿಯರ್‌ ಕನ್ನಡ ಜೂನಿಯರ್‌ 111/1088-89 
ಬೆರಳಚ್ಚು ಪರೀಕ್ಷೆ ದಿ: 28/03/1989 
ವೇತನ ₹960/- 
ಈಗಿನ ವೇತನ 
₹11600/- 
10 ರಂಗಯ್ಯ 20/5/1958 ಪರಿಶಿಷ್ಠ ಜಾತಿ 3/7/1989 ಇಲ್ಲ ಇಲ್ಲ ಡಿ ದರ್ಜೆ ನೌಕರರು - ಡಿ ದರ್ಜೆ ಜಿಲ್ಲಾಧಿಕಾರಿಗಳು, 25 ವರ್ಷ ದಿನಗೂಲಿ 
ಎಸ್‌.ಎಸ್‌.ಎಲ್‌.ಸಿ ನೌಕರರು ಹಾಸನ ಇವರ ಆದೇಶ ಸೇವೆಯಲ್ಲಿ 
ಸಂಖ್ಯೆ:ಇಎಸ್‌ಟಿ(1) ₹9590/- 
71/1989-90 
ದಿ:7/06/1989 ಕನಿಷ್ಠ 
ವೇತನ ₹10/-ರಂತೆ 






























































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫, ೨೦೧೬ ೭೪೭ 
1 2 3 4 5 6 7 8 9 10 11 12 
ದಕ್ಷಿಣ ಕನ್ನಡ ಜಿಲ್ಲಾ ಘಟಕ 
11 ಲೀಲಾವತಿ 15/01/1966 ಹಿಂದುಳಿದ 1/09/1987 |ಎಸ್‌.ಎಸ್‌.ಎಲ್‌.ಸಿ, ಕಂಪ್ಯೂಟರ್‌ ಶೀಘಲಿಪಿಗಾರರು - ಸಿ | ಶೀಘಲಿಪಿಗಾರರು ಆದೇಶ ಸಂಖ್ಯೆ; 25 ವರ್ಷ 10 ದಿನಗೂಲಿ 
ವರ್ಗ-। ಕನ್ನಡ ಮತ್ತು ಅನುಭವ ವೃಂದ - ಸಿ ವೃಂದ ಸಿಬ್ಬಂದಿ(2)ಸಿಆರ್‌. ತಿಂಗಳು ಸೇವೆಯಲ್ಲಿ 
ಇಂಗ್ಲೀಷ್‌ ಬೆರಳಚ್ಚು ಎಸ್‌.ಎಸ್‌.ಎಲ್‌.ಸಿ, 736/85-86 ₹8406/- 
- ಸೀನಿಯರ್‌ ಕನ್ನಡ ಶೀಘ್ರಲಿಪಿ ದಿ: 26/08/1987 
ಹಾಗೂ ಕನ್ನಡ ಹಾಗೂ ಸೀನಿಯರ್‌ ದಿನ 1 ಕ್ಕೆ ₹20/- 
ಶೀಘ್ರಲಿಪಿ ಕನ್ನಡ ಬೆರಳಚ್ಚು 
ಸೀನಿಯರ್‌ ಪರೀಕ್ಷೆ 
ಉತ್ತೀರ್ಣ(ಜಿಲ್ಲಾ 
ಉದ್ಯೋಗ ವಿನಿಯಮ 
ಕೇಂದ್ರದ ಮೂಲಕ) 
12 ಪಿ.ಸುಬ್ರಮಣ್ಯ 07/1/1963 ಸಾಮಾನ್ಯ 31/10/1986 ಪಿ.ಯು.ಸಿ, ಕನ್ನಡ (ಬಿ ಎಸ್ಸಿ 1988 | ಬೆರಳಚ್ಚುಗಾರರು - ಸಿ | ಬೆರಳಚ್ಚುಗಾರರು ಆದೇಶ ಸಂಖ್ಯೆ: 26 ವರ್ಷ 7 ದಿನಗೂಲಿ 
ಮತ್ತು ಇಂಗ್ಲೀಷ್‌ | ಕಂಪ್ಯೂಟರ್‌ ವೃಂದ - ಸಿ ವೃಂದ ಇಎಸ್‌ಟಿ(2) ತಿಂಗಳು ಸೇವೆಯಲ್ಲಿ 
ಬೆರಳಚ್ಚು - ಅನುಭವ ಎಸ್‌.ಎಸ್‌.ಎಲ್‌.ಸಿ, ಕ್ರಮಾಂಕ/268/86-87 ₹8251/- 
ಸೀನಿಯರ್‌ ಸೀನಿಯರ್‌ ಕನ್ನಡ ದಿ:22/10/1986 
ಬೆರಳಚ್ಚು ಪರೀಕ್ಷೆ ದಿನ 1 ಕ್ಕೆ ₹18/- 
ಉತ್ತೀರ್ಣ(ಜಿಲ್ಲಾ 
ಉದ್ಯೋಗ ವಿನಿಯಮ 
ಕೇಂದ್ರದ ಮೂಲಕ) 
13 ಯೋಗಿನಿಬಾಯಿ 06/06/1959 ಸಾಮಾನ್ಯ 24/11/1986 (ಎಸ್‌.ಎಸ್‌.ಎಲ್‌.ಸಿ, ಕಂಪ್ಯೂಟರ್‌ ಬೆರಳಚ್ಚುಗಾರರು - ಸಿ ಬೆರಳಚ್ಚುಗಾರರು ಆದೇಶ ಸಂಖ್ಯೆ; 26 ವರ್ಷ 07 ದಿನಗೂಲಿ 
ಕನ್ನಡ ಮತ್ತು ಅನುಭವ ವೃಂದ - ಸಿ ವೃಂದ ಇಎಸ್‌ಟಿ(2)ಸಿಆರ್‌: ತಿಂಗಳು ಸೇವೆಯಲ್ಲಿ 
ಇಂಗ್ಲೀಷ್‌ ಎಸ್‌.ಎಸ್‌.ಎಲ್‌.ಸಿ, 328/86-87 ₹8251/- 
ಬೆರಳಚ್ಚು - ಸೀನಿಯರ್‌ ಕನ್ನಡ ದಿ: 20/1/1986 
ಸೀನಿಯರ್‌ ಬೆರಳಚ್ಚು ಪರೀಕ್ಷೆ ದಿನವೊಂದಕ್ಕೆ ಸ18/- 
ಉತ್ತೀರ್ಣ(ಜಿಲ್ಲಾ 
ಉದ್ಯೋಗ ವಿನಿಯಮ 
ಕೇಂದ್ರದ ಮೂಲಕ) 






























































೭೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫, ೨೦೧೬ ಭಾಗ ೪ಎ 
1 2 3 4 5 6 7 8 9 10 11 12 
14 ಅನಿತಾ.ಬಿ 17/02/1961 ಹಿಂದುಳಿದ 20/06/1986 (ಎಸ್‌.ಎಸ್‌.ಎಲ್‌.ಸಿ ಕಂಪ್ಯೂಟರ್‌ ಬೆರಳಚ್ಚುಗಾರರು - ಸಿ ಬೆರಳಚ್ಚುಗಾರರು ಆದೇಶ ಸಂಖ್ಯೆ; 26 ವರ್ಷ ದಿನಗೂಲಿ 
ವರ್ಗ-2-ಎ ಕನ್ನಡ ಮತ್ತು ಅನುಭವ ವೃಂದ - ಸಿ ವೃಂದ ಇಎಸ್‌ಟಿ(2)ಸಿಆರ್‌: 11 ತಿಂಗಳು ಸೇವೆಯಲ್ಲಿ 
ಇಂಗ್ಲೀಷ್‌ ಎಸ್‌.ಎಸ್‌.ಎಲ್‌.ಸಿ, 827/81-82 ್ಥ8251/- 
ಬೆರಳಚ್ಚು - ಸೀನಿಯರ್‌ ಕನ್ನಡ ದಿ: 20/11/1986 
ಸೀನಿಯರ್‌ ಬೆರಳಚ್ಚು ಪರೀಕ್ಷೆ ದಿನವೊಂದಕ್ಕೆ ₹18/- 
ಉತ್ತೀರ್ಣ (ಜಿಲ್ಲಾ 
ಉದ್ಯೋಗ ವಿನಿಯಮ 
ಕೇಂದ್ರದ ಮೂಲಕ) 
15 ರೋಹಿಣಿ.ಎಂ 23/03/1956 ಹಿಂದುಳಿದ 26/11/1986 ಬಿ.ಎ. ಕನ್ನಡ ಕಂಪ್ಯೂಟರ್‌ ಬೆರಳಚ್ಚುಗಾರರು ಸಿ ಬೆರಳಚ್ಚುಗಾರರು ಆದೇಶ ಸಂಖ್ಯೆ: 26 ವರ್ಷ ದಿನಗೂಲಿ 
ವರ್ಗ-2-ಎ ಮತ್ತು ಇಂಗ್ಲೀಷ್‌ ಅನುಭವ ವೃಂದ - ಸಿ ವೃಂದ ಇಎಸ್‌ಟಿ(2)ಸಿಆರ್‌: 06 ತಿಂಗಳು ಸೇವೆಯಲ್ಲಿ 
ಬೆರಳಚ್ಚು - ಎಸ್‌.ಎಸ್‌.ಎಲ್‌.ಸಿ, 328/8687 ₹8251/- 
ಸೀನಿಯರ್‌ ಸೀನಿಯರ್‌ ಕನ್ನಡ ದಿ: 20/11/1986 
ಬೆರಳಚ್ಚು ಪರೀಕ್ಷೆ ದಿನವೊಂದಕ್ಕೆ ₹18/- 
ಉತ್ತೀರ್ಣ (ಜಿಲ್ಲಾ 
ಉದ್ಯೋಗ ವಿನಿಯಮ 
ಕೇಂದ್ರದ ಮೂಲಕ) 
16 ನೇತಾಕ್ಷಿ ಆಳ್ವ 30/8/1960 ಹಿಂದುಳಿದ 26/1/1986 (ಎಸ್‌.ಎಸ್‌.ಎಲ್‌.ಸಿ — ಬೆರಳಚ್ಚುಗಾರರು - ಸಿ ಬೆರಳಚ್ಚುಗಾರರು ಆದೇಶ ಸಂಖ್ಯೆ; 26 ವರ್ಷ ದಿನಗೂಲಿ 
ವರ್ಗ-3೨ಬಿ ಕನ್ನಡ ಮತ್ತು ವೃಂದ - ಸಿ ವೃಂದ ಇಎಸ್‌ಟಿ(2)ಸಿಆರ್‌: 06 ತಿಂಗಳು ಸೇವೆಯಲ್ಲಿ 
ಇಂಗ್ಲೀಷ್‌ ಎಸ್‌.ಎಸ್‌.ಎಲ್‌.ಸಿ, 328/86-87 ್ಥ8251/- 
ಬೆರಳಚ್ಚು - ಸೀನಿಯರ್‌ ಕನ್ನಡ ದಿ: 20/11/1986 
ಸೀನಿಯರ್‌ ಬೆರಳಚ್ಚು ಪರೀಕ್ಷೆ ದಿನವೊಂದಕ್ಕೆ ₹18/- 
ಉತ್ತೀರ್ಣ (ಜಿಲ್ಲಾ 
ಉದ್ಯೋಗ ವಿನಿಯಮ 
ಕೇಂದ್ರದ ಮೂಲಕ) 
17 ವಿಜಯಕುಮಾರಿ 12/01/1960 ಹಿಂದುಳಿದ 18/09/1986 ಬಿ.ಎ. ಕನ್ನಡ ದ ಬೆರಳಚ್ಚುಗಾರರು -— ಸಿ ಬೆರಳಚ್ಚುಗಾರರು ಆದೇಶ ಸಂಖ್ಯೆ; 26 ವರ್ಷ ದಿನಗೂಲಿ 
ವರ್ಗ-2-ಎ ಮತ್ತು ಇಂಗ್ಲೀಷ್‌ ವೃಂದ - ಸಿ ವೃಂದ ಇಎಸ್‌ಟಿ(2) 8 ತಿಂಗಳು ಸೇವೆಯಲ್ಲಿ 
ಬೆರಳಚ್ಚು - ಎಸ್‌.ಎಸ್‌.ಎಲ್‌.ಸಿ, ಕ್ರಮಾಂಕ/268/86-87 ₹8251/- 
ಸೀನಿಯರ್‌ ಸೀನಿಯರ್‌ ಕನ್ನಡ ದಿ: 11/09/1986 























ಬೆರಳಚ್ಚು ಪರೀಕ್ಷೆ 

ಉತ್ತೀರ್ಣ (ಜಿಲ್ಲಾ 
ಉದ್ಯೋಗ ವಿನಿಯಮ 
ಕೇಂದ್ರದ ಮೂಲಕ) 








ದಿನವೊಂದಕ್ಕೆ ₹18/- 














ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫, ೨೦೧೬ ೭೪ 











2 3 4 5 6 7 8 9 10 11 12 
ಗುಲಾಬಿ 10/5/1964 ಹಿಂದುಳಿದ 16/09/1986 | ಬಿ.ಕಾಂ, ಕನ್ನಡ ಇಂಗ್ಲೀಷ್‌ ಬೆರಳಚ್ಚುಗಾರರು ಸಿ ಬೆರಳಚ್ಚುಗಾರರು ಆದೇಶ ಸಂಖ್ಯೆ: 26 ವರ್ಷ ದಿನಗೂಲಿ 
ವರ್ಗ-2-ಬಿ ಮತ್ತು ಇಂಗ್ಲೀಷ್‌ ಶೀಘ್ರಲಿಪಿ ವೃಂದ - ಸಿ ವೃಂದ ಇಎಸ್‌ಟಿ(2) 08 ತಿಂಗಳು ಸೇವೆಯಲ್ಲಿ 
ಬೆರಳಚ್ಚು ಎ Intermediate | ಎಸ್‌.ಎಸ್‌.ಎಲ್‌.ಸಿ, ಕ್ರಮಾಂಕ/268/86-87 ₹8251/- 
ಸೀನಿಯರ್‌ Nov.1986 ಸೀನಿಯರ್‌ ಕನ್ನಡ ದಿ: 11/09/1986 
ಪ ಹೆ 
ಕಂಪ್ಯೂಟರ್‌ ಪರೀಕ್ಷೆ ದಿನವೊಂದಕ್ಕೆ ₹.18/ 
ಅನುಭವ ಉತ್ತೀರ್ಣ (ಜಿಲ್ಲಾ 


ಉದ್ಯೋಗ ವಿನಿಯಮ 
ಕೇಂದ್ರದ ಮೂಲಕ) 





ಕಲಾವತಿ 10/6/1958 ಹಿಂದುಳಿದ 16/09/1986 (ಎಸ್‌.ಎಸ್‌.ಎಲ್‌.ಸಿ — ಬೆರಳಚ್ಚುಗಾರರು - ಸಿ ಬೆರಳಚ್ಚುಗಾರರು ಆದೇಶ ಸಂಖ್ಯೆ: 26 ವರ್ಷ ದಿನಗೂಲಿ 
ವರ್ಗ ಕನ್ನಡ ಮತ್ತು ವೃಂದ - ಸಿ ವೃಂದ ಇಎಸ್‌ಟಿ(2) 08 ತಿಂಗಳು ಸೇವೆಯಲ್ಲಿ 
ಇಂಗ್ಲೀಷ್‌ ಎಸ್‌.ಎಸ್‌.ಎಲ್‌.ಸಿ, ಕ್ರಮಾಂಕ/268/86-87 ₹8251/- 
ಬೆರಳಚ್ಚು - ಸೀನಿಯರ್‌ ಕನ್ನಡ ದಿ: 11/09/1986 
ಸೀನಿಯರ್‌ ಬೆರಳಚ್ಚು ಪರೀಕ್ಷೆ ದಿನವೊಂದಕ್ಕೆ ₹18/- 
ಉತ್ತೀರ್ಣ (ಜಿಲ್ಲಾ 


ಉದ್ಯೋಗ ವಿನಿಯಮ 
ಕೇಂದ್ರದ ಮೂಲಕ) 














ಸುಮತಿ ಬಾಯಿ 24/5/1959 ಸಾಮಾನ್ಯ 22/09/1986 (ಎಸ್‌.ಎಸ್‌.ಎಲ್‌.ಸಿ — ಬೆರಳಚ್ಚುಗಾರರು - ಸಿ ಬೆರಳಚ್ಚುಗಾರರು ಆದೇಶ ಸಂಖ್ಯೆ: 26 ವರ್ಷ ದಿನಗೂಲಿ 
ಕನ್ನಡ ಮತ್ತು ವೃಂದ - ಸಿ ವೃಂದ ಇಎಸ್‌ಟಿ(2) 08 ತಿಂಗಳು ಸೇವೆಯಲ್ಲಿ 
ಇಂಗ್ಲೀಷ್‌ ಎಸ್‌.ಎಸ್‌.ಎಲ್‌.ಸಿ, ಕ್ರಮಾಂಕ/268/86-87 ₹8251/- 
ಬೆರಳಚ್ಚು - ಸೀನಿಯರ್‌ ಕನ್ನಡ ದಿ: 11/09/1986 
ಸೀನಿಯರ್‌ ಬೆರಳಚ್ಚು ಪರೀಕ್ಷೆ ದಿನವೊಂದಕ್ಕೆ ₹18/- 
ಉತ್ತೀರ್ಣ(ಜಿಲ್ಲಾ 
ಉದ್ಯೋಗ ವಿನಿಯಮ 
ಕೇಂದ್ರದ ಮೂಲಕ) 
ಉಷಾ.ಬಿ 15//1958 ಹಿಂದುಳಿದ 24/1/1986 (ಎಸ್‌.ಎಸ್‌.ಎಲ್‌.ಸಿ — ಬೆರಳಚ್ಚುಗಾರರು -ಸಿ ಬೆರಳಚ್ಚುಗಾರರು ಆದೇಶ ಸಂಖ್ಯೆ: 26 ವರ್ಷ ದಿನಗೂಲಿ 
ವರ್ಗ-2ಬಿ ಕನ್ನಡ ಮತ್ತು ವೃಂದ - ಸಿ ವೃಂದ ಇಎಸ್‌ಟಿ(2)ಸಿಆರ್‌: 06 ತಿಂಗಳು ಸೇವೆಯಲ್ಲಿ 
ಇಂಗ್ಲೀಷ್‌ ಎಸ್‌.ಎಸ್‌.ಎಲ್‌.ಸಿ, 328/86-87 ್ಥ8251/- 
ಬೆರಳಚ್ಚು - ಸೀನಿಯರ್‌ ಕನ್ನಡ ದಿ: 20/11/1986 
ಸೀನಿಯರ್‌ ಬೆರಳಚ್ಚು ಪರೀಕ್ಷೆ ದಿನವೊಂದಕ್ಕೆ ₹18/- 
ಉತ್ತೀರ್ಣ (ಜಿಲ್ಲಾ 


ಉದ್ಯೋಗ ವಿನಿಯಮ 
ಕೇಂದ್ರದ ಮೂಲಕ) 



























































೭೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫, ೨೦೧೬ ಭಾಗ ೪ಎ 
1 2 3 4 5 6 7 8 9 10 11 12 
22 ಸತ್ಯಶಂಕರಿ 14/2/1961 ಹಿಂದುಳಿದ 18/09/1986 ಬಿ.ಎ. ಕನ್ನಡ ಕಂಪ್ಯೂಟರ್‌ ಬೆರಳಚ್ಚುಗಾರರು ಸಿ ಬೆರಳಚ್ಚುಗಾರರು ಆದೇಶ ಸಂಖ್ಯೆ: 26 ವರ್ಷ ದಿನಗೂಲಿ 
ವರ್ಗ-3ಎ ಮತ್ತು ಇಂಗ್ಲೀಷ್‌ ಅನುಭವ ವೃಂದ - ಸಿ ವೃಂದ ಇಎಸ್‌ಟಿ(2) 08 ತಿಂಗಳು ಸೇವೆಯಲ್ಲಿ 
ಬೆರಳಚ್ಚು - ಎಸ್‌.ಎಸ್‌.ಎಲ್‌.ಸಿ, ಕ್ರಮಾಂಕ/268/86-87 ₹8251/- 
ಸೀನಿಯರ್‌ ಸೀನಿಯರ್‌ ಕನ್ನಡ ದಿ: 11/09/1986 
ಬೆರಳಚ್ಚು ಪರೀಕ್ಷೆ ದಿನವೊಂದಕ್ಕೆ ₹18/- 
ಉತ್ತೀರ್ಣ(ಜಿಲ್ಲಾ 
ಉದ್ಯೋಗ ವಿನಿಯಮ 
ಕೇಂದ್ರದ ಮೂಲಕ) 
23 ನಿರಂಜನ ಆಚಾರ್‌ 10/7/1954 ಹಿಂದುಳಿದ 24/04/1986 (ಎಸ್‌.ಎಸ್‌.ಎಲ್‌.ಸಿ ಕಂಪ್ಯೂಟರ್‌ ಬೆರಳಚ್ಚುಗಾರರು - ಸಿ ಬೆರಳಚ್ಚುಗಾರರು ಆದೇಶ ಸಂಖ್ಯೆ: 26 ವರ್ಷ ದಿನಗೂಲಿ 
ವರ್ಗ-2ಎ ಕನ್ನಡ ಮತ್ತು ಅನುಭವ ವೃಂದ - ಸಿ ವೃಂದ ಇಎಸ್‌ಟಿ(2)ಸಿ.ಆರ್‌ 9 ತಿಂಗಳು ಸೇವೆಯಲ್ಲಿ 
ಇಂಗ್ಲೀಷ್‌ ಎಸ್‌.ಎಸ್‌.ಎಲ್‌.ಸಿ, 827/81-82 ₹8251/- 
ಬೆರಳಚ್ಚು - ಸೀನಿಯರ್‌ ಕನ್ನಡ ದಿ: 1/04/1986 
ಸೀನಿಯರ್‌ ಬೆರಳಚ್ಚು ಪರೀಕ್ಷೆ ದಿನವೊಂದಕ್ಕೆ ₹15/- 
ಉತ್ತೀರ್ಣ(ಜಿಲ್ಲಾ 
ಉದ್ಯೋಗ ವಿನಿಯಮ 
ಕೇಂದ್ರದ ಮೂಲಕ) 
24 ಎಂ.ನಾರಾಯಣ 6/7/1956 ಹಿಂದುಳಿದ 24/1/1986 (ಎಸ್‌.ಎಸ್‌.ಎಲ್‌.ಸಿ — ಬೆರಳಚ್ಚುಗಾರರು - ಸಿ ಬೆರಳಚ್ಚುಗಾರರು ಆದೇಶ ಸಂಖ್ಯೆ; 26 ವರ್ಷ ದಿನಗೂಲಿ 
ವರ್ಗ-3ಎ ಕನ್ನಡ ಮತ್ತು ವೃಂದ - ಸಿ ವೃಂದ ಇಎಸ್‌ಟಿ(2)ಸಿ.ಆರ್‌ 06 ತಿಂಗಳು ಸೇವೆಯಲ್ಲಿ 
ಇಂಗ್ಲೀಷ್‌ ಎಸ್‌.ಎಸ್‌.ಎಲ್‌.ಸಿ, 328/86-87 ₹8251/- 
ಬೆರಳಚ್ಚು - ಸೀನಿಯರ್‌ ಕನ್ನಡ ದಿ: 20/11/1986 
ಸೀನಿಯರ್‌ ಬೆರಳಚ್ಚು ಪರೀಕ್ಷೆ ದಿನವೊಂದಕ್ಕೆ ₹18/- 
ಉತ್ತೀರ್ಣ(ಜಿಲ್ಲಾ 
ಉದ್ಯೋಗ ವಿನಿಯಮ 
ಕೇಂದ್ರದ ಮೂಲಕ) 
25 ವಜಕುಮಾರ್‌ 29/3/1962 ಸಾಮಾನ್ಯ 14/1/1987 ಪಿ.ಯು.ಸಿ. ಕನ್ನಡ ದ ಬೆರಳಚ್ಚುಗಾರರು -— ಸಿ ಬೆರಳಚ್ಚುಗಾರರು ಆದೇಶ ಸಂಖ್ಯೆ; 26 ವರ್ಷ ದಿನಗೂಲಿ 
ಮತ್ತು ಇಂಗ್ಲೀಷ್‌ ವೃಂದ - ಸಿ ವೃಂದ ಇಎಸ್‌ಟಿ(2)ಸಿ.ಆರ್‌ 04 ತಿಂಗಳು ಸೇವೆಯಲ್ಲಿ 
ಬೆರಳಚ್ಚು - ಎಸ್‌.ಎಸ್‌.ಎಲ್‌.ಸಿ, 154/86-87 ₹8251/- 
ಸೀನಿಯರ್‌ ಸೀನಿಯರ್‌ ಕನ್ನಡ ದಿ: 14/01/87 
ಬೆರಳಚ್ಚು ಪರೀಕ್ಷೆ ದಿನವೊಂದಕ್ಕೆ ₹18/- 
ಉತ್ತೀರ್ಣ (ಜಿಲ್ಲಾ 
ಉದ್ಯೋಗ ವಿನಿಯಮ 
ಕೇಂದ್ರದ ಮೂಲಕ) 






























































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫, ೨೦೧೬ ೭೫೧ 
1 2 3 4 5 6 7 8 9 10 11 12 
ಉಡುಪಿ ಜಿಲ್ಲಾ ಘಟಕ 
26 ಪುಷ್ಪಾವತಿ 24/3/1959 ಇತರೆ 16/9/1986 |ಎಸ್‌.ಎಸ್‌.ಎಲ್‌.ಸಿ — ಬೆರಳಚ್ಚುಗಾರರು - ಸಿ ಬೆರಳಚ್ಚುಗಾರರು ದಕ್ಷಿಣ ಕನ್ನಡ ದಿನಗೂಲಿ 
(ಬ್ರಾಹ್ಮಣ) ಕನ್ನಡ ಮತ್ತು ವೃಂದ - ಸಿ ವೃಂದ ಜಿಲ್ಲಾಧಿಕಾರಿಯವರ ಸೇವೆಯಲ್ಲಿ 
ಇಂಗ್ಲೀಷ್‌ ಎಸ್‌.ಎಸ್‌.ಎಲ್‌.ಸಿ, ನಡವಳಿ ₹7848/- 
ಬೆರಳಚ್ಚು - ಸೀನಿಯರ್‌ ಕನ್ನಡ ಸಂಖ್ಯೆ:ಇಎಸ್‌ಟಿ.ಸಿ.ಆರ್‌: 
ಡೆ ಣು ಭ್ಯ 27 ವರ್ಷ 
ಸೀನಿಯರ್‌ ಬೆರಳಚ್ಚು ಪರೀಕ್ಷೆ 268/86-87 
ಉತ್ತೀರ್ಣ(ಜಿಲ್ಲಾ ದಿ: 11/09/1986 
ಉದ್ಯೋಗ ವಿನಿಯಮ 
ಕೇಂದ್ರದ ಮೂಲಕ) 
27 ಮೋಹನ್‌ ರಾವ್‌ 08/01/1964 ಹಿಂದುಳಿದ 14/1/1987 ಬಿ.ಎ. ಕನ್ನಡ ಕಂಪ್ಯೂಟರ್‌ ಬೆರಳಚ್ಚುಗಾರರು - ಸಿ ಬೆರಳಚ್ಚುಗಾರರು ಆದೇಶ ದಿನಗೂಲಿ 
ವರ್ಗ-2ಎ ಮತ್ತು ಇಂಗ್ಲೀಷ್‌ ಅನುಭವ ವೃಂದ - ಸಿ ವೃಂದ ಸಂಖ್ಯೆ:ಇಎಸ್‌ಟ(2) ಸೇವೆಯಲ್ಲಿ 
ಬೆರಳಚ್ಚು - ಎಸ್‌.ಎಸ್‌.ಎಲ್‌.ಸಿ, ಸಿ.ಆರ್‌/154/86-87 9057/- 
ಸೀನಿಯರ್‌ Fi ದಿ: 04/2/1986 ed 
್ಸ ಕ್ಷ ದಿನವೊಂದಕ್ಕೆ ₹18/- 
ಉತ್ತೀರ್ಣ(ಜಿಲ್ಲಾ 
ಉದ್ಯೋಗ ವಿನಿಯಮ 
ಕೇಂದ್ರದ ಮೂಲಕ) 
28 ಎಲಿಜಾ ಸುಕುಮಾರಿ 08/04/1957 ಹಿಂದುಳಿದ 14/1/1987 |ಎಸ್‌.ಎಸ್‌.ಎಲ್‌.ಸಿ — ಬೆರಳಚ್ಚುಗಾರರು - ಸಿ ಬೆರಳಚ್ಚುಗಾರರು ಕಾರ್ಕಳ ಸದರಿಯವರು 
ವರ್ಗ ಕನ್ನಡ ಮತ್ತು ವೃಂದ - ಸಿ ವೃಂದ ತಹಶೀಲ್ದಾರ್‌ರವರ ದಿ:01/06/91 
ಇಂಗ್ಲೀಷ್‌ ಎಸ್‌.ಎಸ್‌.ಎಲ್‌.ಸಿ, ನಡವಳಿ ರಿಂದ ಕ್ಷೇತ್ರ 
ಬೆರಳಚ್ಚು - ಸೀನಿಯರ್‌ ಕನ್ನಡ ಸಂಖ್ಯೆ:ಇಎಸ್‌ಟ.ಸಿಆರ್‌: ಶಿಕ್ಷಣಾಧಿಕಾರಿ 
ಸೀನಿಯರ್‌ ಬೆರಳಚ್ಚು ಪರೀಕ್ಷೆ 154/86-87 ಕಛೇರಿ, 
ಉತ್ತೀರ್ಣ(ಜಿಲ್ಲಾ ದಿ: 14/01/987 - ವಷ ಸಾರ್ವಜನಿಕ 
ಉದ್ಯೋಗ ವಿನಿಮಯ ದಿನಕ್ಕೆ ₹18/-ರಂತೆ | 5 ಕಂಗಳು ಶಿಕ್ಷಣ 
ಕೇಂದ್ರದ ಮೂಲಕ) ಇಲಾಖೆಯಲ್ಲಿ 
ಕರ್ತವ್ಯ 
ನಿರ್ವಹಿಸುತ್ತಿ- 



































ರುತ್ತಾರೆ 














R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 




















೭೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೨೫, ೨೦೧೬ ಭಾಗ ೪ಎ 
1 2 3 4 5 6 7 8 9 10 11 12 
29 ರಂಜನಿ 02/05/1958 ಸಾಮಾನ್ಯ 13/2/1986 ಎಸ್‌.ಎಸ್‌.ಎಲ್‌.ಸಿ | ಎಸ್‌.ಎಸ್‌. ವೃಂದ ನೇಮಕಾತಿ ಬೆರಳಚ್ಚುಗಾರರು ಆದೇಶ ದಿನಗೂಲಿ 
ಎಲ್‌.ಸಿ ನಿಯಮದನ್ವಯ - ಸಿ ವೃಂದ ಸಂಖ್ಯೆ:ಇಎಸ್‌ಟ(2) ಸೇವೆಯಲ್ಲಿ 
ನಿಗಧಿಪಡಿಸಿದ ಸಿಆರ್‌:827/81-82 ₹5800/- 
ಹ 
ವಿದ್ಯಾರ್ಹತೆ ದಿ:10/02/1986 ೫% ಅರ್ಜ್‌ 
ಮತ್ತು ಟೈಪಿಂಗ್‌ 






































ಸೂಚನೆ: ಈ ಅಧಿಸೂಚನೆಯಲ್ಲಿರುವ ಹೆಸರು ಮತ್ತು ವಿವರಗಳು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟರುತ್ತದೆ. 


1. ಎಲ್ಲಾ ವಿಭಾಗದ ಪ್ರಾದೇಶಿಕ ಆಯುಕ್ತರುಗಳು ನೀಡಿದ ಮಾಹಿತಿಯಂತೆ ಆಧರಿಸಿರುತ್ತದೆ. 
2. ದಿನಗೂಲಿ ನೌಕರರು ಸೇವೆಗೆ ಸೇರುವಾಗ ಮತ್ತು ಈಗ ನೀಡಿರುವ ಮಾಹಿತಿಯು ಸುಳ್ಳು/ನಕಲು ಪೋರ್ಜರಿಯಾಗಿದ್ದಲ್ಲಿ ಅವರ ಹೆಸರು ಈ ಅಧಿಸೂಚನೆಯಿಂದ ಸ್ವಯಂಚಾಲಿತವಾಗಿ ರದ್ದಾಗುತ್ತದೆ. 
3. ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ, 2012ರಂತೆ ಅರ್ಹತೆ ಹೊಂದದೆ ಇದ್ದಲ್ಲಿ, ಅಂತಹವರ ಹೆಸರು ಈ ಅಧಿಸೂಚನೆಯಿಂದ ಸ್ವಯಂಚಾಲಿತವಾಗಿ ರದ್ದಾಗುತ್ತದೆ. ಈ ಬಗ್ಗೆ ಸರ್ಕಾರವು ಹಕ್ಕನ್ನು 
ಕಾಯ್ದಿರಿಸಿಕೊಂಡಿರುತ್ತದೆ. 
೧.೧.13 ಎಸ್‌.ಎಲ್‌. ಮಹಾಂತೇಗೌಡ 
50-50 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸಮನ್ವಯ). 





ಮುದ್ರಕರು ಹಾಗೂ ಪ್ರಕಾಶಕರು:- ಸ೦ಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆ೦ಗಳೂರು-59. 





